ಆಂತರಿಕ ಪರಿವರ್ತನೆ 

ಪೊ. ಎಂ.ಡಿ.ಎನ್‌. ಮತ್ತು ಪ್ರತಿಮಾ 
ಯಹೂದ್ಯರು ಮತ್ತು ಇಸ್ರೇಲಿಯನ್ನರು 
ಅಪಾರ್ಥಕ್ಕೊಳಗಾದ ಕಲಾವಿದ 

ಬಿ.ಸಿ. ದೇಸಾಯಿ;ಬೇಗನೆ ಉರುಳಿ ಬಿದ್ದ. 
ಅನುಸಂಧಾನ ಅಥವಾ ಪ್ರತಿರೋಧ 
ಜೀವವೈವಿಧ್ಯ ಕಾಯ್ದೆ 

ಕನಸಿಗೊಂದು ಕಣ್ಣು 


ಡಾ!! ಮುರಾರಿ ಬಲ್ಲಾಳ 


-ಕೆ.ಎಸ್‌. ಪ್ರಭಾ 
ಖುಷ್ಟಂತ್‌ ಸಿಂಗ್‌ 


ಅನುವಾದ :ಡಾ।! ಸಂಧ್ಯಾರೆಡ್ಡಿ 
ಪದ್ಮರಾಜ ದಂಡಾವತಿ 
ವಿ.ಎಸ್‌. ಶ್ರೀಧರ 

ಪ್ರೊ: ಮಾಧವ ಗಾಡ್ಗಿಳ್‌ 
ಶೂದ್ರ ಶ್ರೀನಿವಾಸ್‌ 


ಲಾದ್ರಕ್ಲೆ ಜುಭಾರದಿಗಳು 


ಬೆಂಗಳೂರು ಮಹಾನಗರ ಪಾಲಕೆ 
ನರಸಿಂಹರಾಜ ಚೌಕ, ಬೆಂಗಳೂರು - ೮೮೦ ೦೦೩. 


ಸಂಪಾದಕ : 
ಶೂದ್ರ ಶ್ರೀನಿವಾಸ್‌ 


ಸಹಾಯಕ ಸಂಪಾದಕರು: 
ಡಾ. ಲಕ್ಷ್ಮೀಪತಿಬಾಬು 
ಎಸ್‌. ಮಂಜುನಾಥರೆಡ್ಡಿ 
ಕೆ.ಎನ್‌. ಅರುಣ 

ಸಿ.ಎಸ್‌. ಸರ್ವಮಂಗಳಾ 
ಎಸ್‌. ಪ್ರೀತಿ 

ಉತ್ತನೂರು ರಾಜಮ್ಮ ವಿ. ಶೆಟ್ಟ 
ಕ್ರಿಯಾ ಮತ್ತು ಸ್ನೇಹ 
ಹುಳಿಮಾವು ಲೋಕೇಶ್‌ 
ಕೋಲಾರ ನಾರಾಯಣಸ್ವಾಮಿ 
ನಾ. ಸಾಯಿರಾಂ ಪ್ರಸಾದ್‌ 


ಮುಖಪುಟದ ಚಿತ್ರದ ಕೃಪೆ: 
ಎಂ.ಎಸ್‌. ನಂಜುಂಡರಾವ್‌ರವರ 
ತೊಗಲು ಗೊಂಬೆ ಕೃತಿ 


ಹಿಂಬದಿಯ ಚಿತ್ರ: 
ಚೀನಾದ ಗುಹೆಗಳಲ್ಲಿ ಕಂಡ 
ಬುದ್ಧನ ಚಿತ್ರ 


ಎರಡು ತಿಂಗಳಿಗೊಮ್ಮೆ 
ಸಮಕಾಲೀನ ಬದುಕಿನ ಸಂವಾದಕ್ಕೆ 


"Light breaks where no son shines; 

Where no sea runs, the waters of the heart 

Push in their tides; 

And, broken ghosts with glow-worms in their heads, 
The things of light 
File through the flesh where no flesh decks the bones" 


- Dylan Thomas 


ಸಂಪುಟ : 32 
ಮಾರ್ಚ್‌-ಆಗಸ್ಟ್‌ ೨೦೦೫ 


ಶೂದ್ರ ಶ್ರೀನಿವಾಸ್‌ 
"ಕಾವಿಮನೆ', ಅಣ್ಣಯ್ಯರೆಡ್ಡಿ ಬಡಾವಣೆ 
ಜೆ.ಪಿ.ನಗರ 6ನೇ ಹಂತ 
ಬೆಂಗಳೂರು - 560 078. 
ದೂರವಾಣಿ : 26551762 
ಇ-ಮೇಲ್‌: shudrasrinivas@yahoo.co.in 


ಅಕ್ಷರ ಜೋಡಣೆ: 


ಬನ್ನೇರುಘಟ್ಟ ರಸ್ಕೆ ಬೆಂಗಳೂರು-76. 
ದೂರವಾಣಿ : 51215662 


ಮುದ್ರಕರು : 

ಜಿ.ಕೆ. ಪ್ರಿಂಟಿಂಗ್‌ ಪ್ರೆಸ್‌ 

ಆಡುಗೋಡಿ, ಬೆಂಗಳೂರು - 560 030. 
ದೂರವಾಣಿ: 2223 9872 


ಈಸಂಚಿಕೆಯಲ್ಲಿ | 


ಆಂತರಿಕ ಪರಿವರ್ತನೆ 

ಎಲ್ಲಿ ಹುಡುಕಲಿ?, ವಿಸ್ಮಯ 

ಪ್ರೊ. ಎಂ.ಡಿ.ಎನ್‌. ಮತ್ತು ಪ್ರತಿಮಾ 
ಆಲಿಸಿದ್ದು ಏನನ್ನು? ಕಂಡಿದ್ದು ಏನನ್ನು!! 
ಅನುಸಂಧಾನ ಅಥವಾ ಪ್ರತಿರೋಧ 
ರಾಮಚಂದ್ರ ಶರ್ಮ - ೭೦ 

ಕಾರ್ತೀಕ 

ಯಹೂದ್ಯರು ಮತ್ತು ಇಸ್ರೇಲಿಯನ್ನರು 
ಮುಖಾಮುಖಿ, ಅಫಿಡೆವಿಟ್‌ 
ಅಪಾರ್ಥಕ್ಕೊಳೆಗಾದ ಕಲಾವಿದ 

ಮರಳಿ ಮರಳಿಸಿದ್ದೇನೆ 

ಬಿಡಿಯಾಯಿತು ಹೇಗೆ ನಮ್ಮೊಲುಮೆ... 
ದುಃಖ ಗರ್ಭ 


ನೌವಾರಿ ಸೀರಿ 


ಬಿ.ಸಿ. ದೇಸಾಯಿ;ಬೇಗನೆ ಉರುಳಿ ಬಿದ್ದ. 


ಜೀವವೈವಿಧ್ಯ ಕಾಯ್ದೆ 
ಕನಸಿಗೊಂದು ಕಣ್ಣು 


ಈಗ ಕಂಡ ಪುಸ್ತಕಗಳು 


ಡಾ|! ಮುರಾರಿ ಬಲ್ಲಾಳ 
ಕೆ.ಸಿ.ಜಯಶ್ರೀ 

ಕೆ.ಎಸ್‌. ಪ್ರಭಾ 

ಡಾ. ಎಚ್‌.ಎಸ್‌. ಸುಜಾತ 
ವಿ.ಎಸ್‌. ಶ್ರೀಧರ 


ಎಂ. ಪುಟ್ಟಪ್ಪ 


ಡಾ! ಮಂಜುನಾಥ ಪಿ.ಬಿ. 


ಖುಷ್ಟಂತ್‌ ಸಿಂಗ್‌ 


ಶಾಂತಕುಮಾರಿ 


ಅನುವಾದ :ಡಾ| ಸಂಧ್ಯಾರೆಡ್ಡಿ 


ಶಶಿಕಲಾ ವೀರಯ್ಯಸ್ವಾಮಿ 


ನಾಗರಾಜ ವಸ್ತಾರೆ 


ಗುರುಮೂರ್ತಿ ಪೆಂಡಕೂರು 


ರವಿ ಉಪಾಧ್ಯ 
ಪದ್ಮರಾಜ ದಂಡಾವತಿ 
ಸಿ. ಯತಿರಾಜು 


ಶೂದ್ರ ಶ್ರೀನಿವಾಸ್‌ 


ಶೂದ್ರ ಶ್ರೀನಿವಾಸ್‌ 


ಈ ಚಿತ್ರ 'ಶಿವಧನುಸ್ಸು' 
19ನೇ ಶತಮಾನದ ಮಧ್ಯೆ 
"ತೊಗಲು ಗೊಂಬೆ' 


ಕಶಿ ಕತೆ 
ಕೃತಿ ಕೃಪೆ 


ಶೂದ್ರವನ್ನು ಸುಮಾರು ಒಂದು ವರ್ಷದ ನಂತರ ನಿಮ್ಮ ಕೆ ಗೆ 
ತಲುಪಿಸುತ್ತಿದ್ದೇನೆ. ಯಾಕೆ ತರಲಾಗಲಿಲ್ಲ ಎಂದು ಕಾರಣಗಳನ್ನು ಕೊಡಲು 
ಹೋಗುವುದಿಲ್ಲ ಯಾಕೆಂದರೆ ಕೊಟ್ಟಷ್ಟೇ ಆ ಕಾರಣಗಳು ನಿಮಗಿಂತ 
ಹೆಚ್ಚಾಗಿ ನನಗೇ ಹುಸಿಯಾಗಿ ಕಾಣುತ್ತಿರುತ್ತದೆ. 


ಶೂದವನ್ನು ತರಬೇಕಾಗಿದೆ. ಅದಕ್ಕಾಗಿ ಮತ್ತೆ ತರುತ್ತಿದ್ದೇನೆ. 
ಹೇಳುವುದು ಹಾಗೂ ಹೇಳಿಸುವುದು ತುಂಬಾ ಇದೆ. ನಮ್ಮ ಸಾಂಸ್ಕೃತಿಕ 
ಹಾಗೂ ರಾಜಕೀಯ ವಲಯದಲ್ಲಿ ಎಷ್ಟೊಂದು ಎಡಬಿಡಂಗಿ ಕೃತ್ಯಗಳು 
ನಡೆಯುತ್ತಿವೆ. ನಮ್ಮ ಮನಸ್ಸು ವ್ಯಾಪಾರೀಕರಣ ಮತ್ತು ಹೌದಪ್ಪಗಳ 
ಹುಡುಕಾಟದಲ್ಲಿ ಕರಗಿ ಹೋಗುವಂತಿದ್ದರೆ ನಮ್ಮ ಸೃಷ್ಟಿಕ್ರಿಯೆಯೇ 
ಬತ್ತಿಹೋಗಬಹುದು. ಆದ್ದರಿಂದ ಸಣ್ಣ ಧ್ವನಿಯಲ್ಲಾದರೂ ನಾವು 
ಏನಾದರೂ ಮಾತಾಡುತ್ತ ಹೋಗಲೇಬೇಕಾಗುತ್ತದೆ. ಕೊನೆಗೂ ನಮ್ಮ 
ಸಾಹಿತ್ಯಕ ಪತ್ರಿಕೆಗಳಾದ ಸಣ್ಣ ಪತ್ರಿಕೆಗಳು ದ್ವನಿಯನ್ನು ಒಟ್ಟುಗೂಡಿಸುವುದೇ 
ಮುಖವಾಗಿರುತ್ತದೆ. 


ಕೆಲವು ದಿವಸಗಳ ಹಿಂದೆ ಸಾಕ್ಷಿ, ಮನ್ವಂತರ, ರುಜುವಾತು, 
ಸಂಕ್ರಮಣ, ಲಂಕೇಶ್‌ರವರ ಪಾಂಚಾಲಿ, ನ್ಯೂ ಕ್ವೆಸ್ಟ್‌, ಎನ್‌ಕೌಂಟರ್‌ 
ಹಾಗೂ ಸೆಮಿನಾರ್‌ ಪತ್ರಿಕೆಗಳನ್ನು ಹರಡಿಕೊಂಡು ಕೂತಿದ್ದೆ ಕೆಲವು 
ಸಾಕ್ಷಿಗಳನ್ನು ಕಂಡು ಅಚ್ಚರಿಯೆನಿಸಿತು. ಅವರು ಆಗ ಸಿಮ್ದಾದಲ್ಲಿದ್ದರು. 
ಹೀಗೆಯೇ ರುಜುವಾತು ತೆರೆದೆ. ೧೯೮೧ರ ಸಂಚಿಕೆ. ಪ್ರಸಿದ್ದ ಮರಾಠಿ 
ಲೇಖಕ ಬಾಲಚಂದ್ರ ನೇಮಾಡೆಯವರ ಕಾದಂಬರಿಯ ಒಂದು ಭಾಗ 
'ಶಾಂಗದೇವನ ಕೊನೆಯ ದಿನಗಳು' ಓದುತ್ತಿದ್ದೆ ನಮ್ಮಲ್ಲಿಯ ಸೂಕ್ಷ್ಮ 
ವಿಮರ್ಶಕರಾದ ಆಮೂರ್‌ರವರು ಅನುವಾದಿಸಿದ್ದು ಎಂಥ ಅದ್ಭುತ 
ಬರವಣಿಗೆ ಅನ್ನಿಸಿತ್ತು ಲಂಕೇಶ್‌ರವರಂಥ ಮನಸ್ಥಿತಿಯ ಕಥೆಗಾರ. 
ಶೂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮತ್ತೆ ಬೆಳಗಾಂನಲ್ಲಿ 
ಅವರ ಜೊತೆ ಒಂದು ದಿನ ಕಳೆದಿದ್ದೆ ನಿಜವಾಗಿಯೂ ರುಜುವಾತುವಿನಲ್ಲಿ 
ಇದನ್ನು ಓದಿರಲಿಲ್ಲ ಓದಿದ ನಂತರ ತುಂಬ ಖುಷಿಪಟ್ಟೆ. ಹೀಗೆಯೇ 
ಕೆಲವು ಬಾರಿ ನಾವು ಇಷ್ಟಪಟ್ಟು ತರಿಸಿಕೊಳ್ಳುವ ಪತ್ರಿಕೆಗಳಲ್ಲಿ ನಮ್ಮ 
ಕಣ್ಣು ತಪ್ಪಿ ಹೇಗೆ ಕೆಲವು ಲೇಖನಗಳನ್ನು ಓದದೆ ಬಿಟ್ಟರುತ್ತೇವೆ. 
ಇದೇ ರೀತಿಯಲ್ಲಿ ಈಜಿಪ್ಟ್‌ನ ಸಾದತ್‌ ತನ್ನ ಮಿಲ್ಪಿಯ ಕುತಂತ್ರದಿಂದ 
ಸಾಯುವುದಕ್ಕೆ ಕೆಲವು ದಿನಗಳ ಹಿಂದೆ "ಎನ್‌ಕೌಂಟರ್‌' ಪತ್ರಿಕೆಗೆ 
ಕೊಟ್ಟ ಸಂದರ್ಶನವಂತೂ ಸ್ಮರಣೀಯ. ಇಂದಿನ ಜಗತ್ತಿನ ಜಾಗತಿಕ 
ವಿಷಯಗಳನ್ನು ಕುರಿತು ವ್ಯಾಖ್ಯಾನಿಸುತ್ತಿದ್ದಾನೆಂಬ ದಟ್ಟ ಭಾವನೆ 
ಗಾಢವಾಗತೊಡಗಿತು. ಹೀಗೆ ನಮ್ಮ ಹಳೆಯ ಸಾಹಿತ್ತಿಕ ಪತ್ರಿಕೆಯ 
ಕೆಲವು ಲೇಖನಗಳನ್ನು ಮತ್ತೆ ಶೂದ್ರದಂತಹ ಪತ್ರಿಕೆಗಳು 
ಮರುಮುದಿಸಿದರೂ ತಪ್ಪಿಲ್ಲ ಏಕೆಂದರೆ ನನ್ನ ಅರಿವಿನ ಮಟ್ಟಗೆ ನಮ್ಮ 
ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ನಾನು ಮೇಲೆ ಪ್ರಸ್ತಾಪಿಸಿರುವ ಪತ್ರಿಕೆಗಳು 
ಬರುತ್ತಿದ್ದುದು ಗೊತ್ತಿಲ್ಲ ಇನ್ನು ಅಲ್ಲಿಯ ಅಮೂಲ್ಕ ಸಂವಾದಗಳು 
ಗೂತ್ತಾಗುವುದು ತಾನೇ ಹೇಗೆ? 


ಶೂದ್ರ ತರಬೇಕಾಗಿದೆ; ತರುತ್ತಿದ್ದೇವೆ. ಸಹಕರಿಸಿ. 
ನಿಮ್ಮ ಶೂದ್ರಶ್ರೀ 


ವಾತ 

ಮಾರ್ನ್‌ 

N 4) ತ್‌ ? ವಾ me 
tf ues | 

ಸಹಲ ಮ 

Lar 


ಆಂತರಿಕ ಪರಿವರ್ತನೆ: 


ಡಾ।॥! ಮುರಾರಿ ಬಲ್ಲಾಳ 


ಕೃಷ್ಣಮೂರ್ತಿಯು ಆಂತರಿಕವಾಗಿ ಪರಿವರ್ತನೆಯಾಗುತ್ತಿದ್ದ ಕಾಲವದು. 1920ರಷ್ಟು 
ಹೊತ್ತಿಗೆ ಆತ ಥಿಯೋಸಫಿಯ ತತ್ವಗಳ ಅನುಷ್ಠಾನದಲ್ಲಿ ಮನುಷ್ಯನ ಎಲ್ಲಾ ಸಮಸ್ಯೆಗಳಿಗೆ 
ಉತ್ತರವಿದೆ ಎಂಬ ಬಗ್ಗೆ ನಂಬಿಕೆ ಕಳೆದುಕೊಳ್ಳಲುತೊಡಗಿದ್ದ. ವಿಶ್ವಗುರುವಿನ ಪಟ್ಟಕ್ಕಾಗಿ 
ಒಂದು ದಶಕದ ಕಾಲ ನಾನಾ ತರದ ತರಬೇತಿಗಳಿಗೆ ಒಳಪಟ್ಟ ಕೃಷ್ಣ ಕೊನೆಯಲ್ಲಿ ಈ 
ಗೋಪ್ಯ ದೀಕ್ಷಾ ಸಂಘ (66016ಗ೦560107) ಮತ್ತು ಅತೀಂದ್ರೀಯ ಶಕ್ತಿಗಳು ಮನುಷ್ಯನ 
ತೀವ್ರ ಆಂತರಿಕ ಬಿಕ್ಕಟ್ಟು, ದುಃಖಗಳನ್ನು ಉಪಶಮನಗೊಳಿಸಬಲ್ಲುದೆಂಬ ಸಿದ್ದಾಂತವನ್ನೆ 
ಅನುಮಾನಿಸಿತೊಡಗಿದ್ದ. ಒಂದು ಕಡೆ ತನ್ನ ನೆಲದ ದೇಸೀ ತಿಳುವಳಿಕೆ-ಪರಂಪರೆಗಳಿಗೆ 
ಪರಕೀಯನಾದ; ಇನ್ನೊಂದೆಡೆ ಇದಕ್ಕೆ ಬದಲಿಯಾಗಿ ಪಡೆದ ಪಶ್ಚಿಮದ ತರಬೇತಿಗೆ 
ಹೊರಗಿನವನಾಗಿಯೇ ಉಳಿದ. ಈ ದ್ವಂದ್ವದಿಂದ ಹೊರಬರಲಾರದ ಅಸಹಾಯಕ ಸ್ಥಿತಿಯಲ್ಲಿ 
ಇದ್ದ ಕೃಷ್ಣ ಬೇಗುದಿಯಿಂದ ತನ್ನನ್ನು ಮಗುವಿನಂತೆ ಇನ್ನೂ ನಡೆಸಿಕೊಳ್ಳುವುದನ್ನು ಸೂಕ್ಷ್ಮವಾಗಿ 
ವಿರೋಧಿಸಿ ಲೆಡ್‌ ಬೀಟರ್‌ಗೆ ಪತ್ರ ಬರೆದು, “ನನ್ನ ಬದುಕನ್ನು ನಾನೇ ರೂಪಿಸಿಕೊಳ್ಳಲು 
ಅವಕಾಶ ನೀಡದಿರುವುದು ಸರಿಯಲ್ಲ. ನನ್ನ ಬದುಕಿನ ಜವಾಬ್ದಾರಿಯನ್ನು ನಾನೇ 
ನಿರ್ವಹಿಸುವ ಕಾಲ ಬಂದಿದೆ” ಎಂದು ತನ್ನ ಖಚಿತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ. 


ಇಂಗೈೆಡಿಗೆ ಹೋಗಿ ಹತ್ತು ವರ್ಷಗಳ ಬಳಿಕ, 1921ರಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆದ 
ಥಿಯೋಸಫಿಸ್ಟರ ಸಮ್ಮೇಳನಕ್ಕೆ ಹೋಗುವ ದಾರಿಯಲ್ಲಿ ಕೃಷ್ಣಮೂರ್ತಿ ಮೊದಲ ಬಾರಿ 
ಭಾರತಕ್ಕೆ ಬಂದು ಕೆಲವು ದಿನ ಇದ್ದು ಹೋದ. ನಿತ್ಯಾನಂದನ ಆರೋಗ್ಯ ಆಗಲೇ ಕೆಡಲು 
ಆರಂಭವಾಗಿತ್ತು. ಕ್ಷಯರೋಗದಿಂದ ಆತ ಬಳಲುತ್ತಿದ್ದ. ತಜ್ಞ ವೈದ್ಯರಿಗೆ ತೋರಿಸಿದಾಗ 
ಅವರು ಹವೆ ಬದಲಾವಣೆ ಮಾಡುವಂತೆ ಸಲಹೆ ನೀಡಿದರು. ಅವರ ಮಾರ್ಗದರ್ಶನದಂತೆ 
ಕೃಷ್ಣಮೂರ್ತಿ ಮತ್ತು ನಿತ್ಕಾನಂದರು, 1922ರಲ್ಲಿ ಕ್ಯಾಲಿಫೋರ್ನಿಯಾದ ಗುಡ್ಡ ಕೊಳ್ಳಗಳ 
ಸುಂದರ ನಾಡಾದ ಒಣಹವೆಯ ಓಜಾವಿಗೆ ತೆರಳಿದರು. ಕಡಲ ಪ್ರಯಾಣದ ಮಧ್ಯದಲ್ಲೇ 
ನಿತ್ಯ ತೀವ್ರ ಅಸ್ವಸ್ಥನಾದ. ಅಂತೂ ಇಬ್ಬರೂ ಓಜಾಯಿ ತಲುಪಿದರು. 


ಡಾ|| ಮುರಾರಿ ಬಲ್ಲಾಳರವರು ಅರ್ಥಶಾಸ್ತ್ರ ವಿದ್ಯಾರ್ಥಿಯಾದರೂ, ತತ್ವಶಾಸ್ತ್ರದ ವಿವಿಧ 
ಶಾಖೆಗಳ ಚಿಂತನೆಗಳನ್ನು ಗಾಢವಾಗಿ ಅಧ್ಯಯನ ಮಾಡಿದವರು. ಜಿಡ್ಡು ಕೃಷ್ಣಮೂರ್ತಿ ಮತ್ತು 
ಓಶೋರವರ ಬಗ್ಗೆ ಅಧಿಕಾರಯುತವಾಗಿ ಮಾತಾಡಬಲ್ಲ ವರಾಗಿದ್ದರು. ಮುಂದಿನ ತಿಂಗಳು 
ಬಿಡುಗಡೆಯಾಗಲಿರುವ ಜಿಡ್ಡು ಕೃಷ್ಣಮೂರ್ತಿ : ಜೀವನ ದರ್ಶನ ಕೃತಿಯಿಂದ ಈ ಭಾಗವನ್ನು 
ತೆಗೆದುಕೊಂಡಿದೆ. (ಈ ಪುಸ್ತಕ ಬಂದಿದೆ. ಶೂದ್ರ ಬರುವುದು ತಡವಾಯಿತು. ಆದರೆ 
ಮುರಾರಿಯವರು ನಮ್ಮ ನಡುವೆ ಇಲ್ಲ. ಅವರ ಬರಹವಿದೆ. ಅವರನ್ನು ಹತ್ತಿರದಿಂದ 
ಬಲ್ಲವರ ಮನದ ತುಂಬ ನೆನಪುಗಳಿವೆ). 

ವಾ -ಶೂದ್ರ 


ಸಹನೆ ಮು 
ಅಷ್ಟ ಭ್‌! 
(ಯ 


ಇ ವ್‌. ಕ್‌ 


ವಿ pe 


ಟ್‌ Ws 


[ 


ಬೆಟ್ಟಗಳ ಸಾಲುಗಳಿಂದ, ಹಸುರಿನ ಚೆಲುವಿನಿಂದ, ಕಂಗೊಳಿಸುತ್ತಿದ್ದ ಆ ಪ್ರಶಾಂತ 
ಪ್ರದೇಶವಾದ ಓಜಾಯಿಯ ಕಣಿವೆ ಕುಟೀರದಲ್ಲಿ ನಿತ್ಯ ಕೃಷ್ಣರು ನೆಲೆಸಿದರು. ಅಲ್ಲಿ ಕಳೆದ 
ದಿನಗಳು ಕೃಷ್ಣನ ಜೀವನದ ಅತ್ಯಂತ ಪ್ರಶಸ್ತ ದಿನಗಳೆನ್ನಬಹುದು. ಕೃಷ್ಣನ ಒಟ್ಟು ದೃಷ್ಟಿಯೇ 
ಮಾಗುತ್ತಿದ್ದ ಕಾಲವದು. ಸತತ ತರಬೇತಿಯ ಹೊರಲೋಕದಿಂದ ಆತ ಮೌನದ ಒಳಲೋಕಕ್ಕೆ 
ಹೊರಳಿದ. ನಿತ್ಯವೂ ಕುಟೀರದ ಹೊರಗಿರುವ ಒಂದು ಹೆಮ್ಮರದ ಬುಡದಲ್ಲಿ ಕುಳಿತು 
ಅಂತರ್ಮುಖಿಯಾಗಿ, ಮನುಷ್ಯ ಅನುಭವಿಸುವ ಎಲ್ಲಸುಖಗಳ ಆಚಿನ ಆನಂದಾನುಭವದಲ್ಲಿ 
ಮುಳುಗಿಬಿಡುತ್ತಿದ್ದ. ಆತನ ಆಂತರ್ಯದಲ್ಲಿದ್ದ ದ್ವಂದ್ವಗಳು ಕ್ರಮೇಣ ಕರಗಲು 
ಆರಂಭವಾದಂತೇ, ಆತ ಖಚಿತವಾಗುತ್ತ ಮುನ್ನಡೆಯಲು ಆರಂಭಿಸಿದ. ಈ ಬಗ್ಗೆ ತನ್ನ 
ಗೆಳೆಯನಿಗೆ ಬರೆದ ಪತ್ರದಲ್ಲಿ, “ನನಗೆ ನನ್ನ ಬದುಕಿನ ದರ್ಶನಾನುಭವ ಇಲ್ಲ; ಹಾಗಾಗಿ, 
ನನಗಿನ್ನೂ ಅದು ಏನೆಂದು ತಿಳಿಯದು. ಆದರೆ, ನನಗೆ ನನ್ನದೇ ಆದ ತತ್ವದರ್ಶನವೊಂದಿದೆ 
ಎಂಬುದಂತೂ ಖಚಿತ. ಅದನ್ನೂ ನಾನೇ ಕಂಡುಕೊಳ್ಳಬೇಕು. ಆಮೇಲೆ ಮಾತ್ರ ನಾನು 
ಇನ್ನೊಬ್ಬನಿಗೆ ಸಹಾಯ ಮಾಡಲು ಸಾಧ್ಯ” ಎಂದು ಹೇಳಿಕೊಂಡಿದ್ದ. ಮುಂದೆ ಬಹಳ 
ದೀರ್ಫಕಾಲದ ಬಳಿಕ ತನ್ನ ಸ್ವಂತ ಜೀವನಾನುಭವದಿಂದ ಆಡಿದ ಮಾತುಗಳು ನಿಜಕ್ಕೂ 
ಉಲ್ಲೇಖನೀಯ : “ಬದುಕೆಂಬುದೊಂದು ನಿಗೂಢ ಅನುಭಾವ (mystery). ಅಲ್ಲಿ 
ನಮ್ಮ ಸ್ಥಾನ ಏನು ಎಂಬುದನ್ನು ಹೊಸತಾಗಿ, "ಫ್ರೆಶ್‌' ಆಗಿ ನಾವು ನಾವೇ 
ಶೋಧಿಸಿಕೊಳ್ಳಬೇಕು. ಅದೇ "ಸ್ವಯಂ ಜೀವನ ದರ್ಶನ'. 
ವಿಶಿಷ್ಟ ಪ್ರಕ್ರಿಯೆ (prಂcess) 


1922-23ನೇ ಇಸವಿ ಕೃಷ್ಣಮೂರ್ತಿಯ ಬದುಕಿನ ಅತ್ಯಂತ ಜಾಗೃತಿಯ ಕಾಲ. ಆ 
ಅವಧಿಯಲ್ಲಿ ಕೃಷ್ಣಮೂರ್ತಿಯನ್ನು ಅದೃಶ್ಯವಾದ ಶಕ್ತಿಯೊಂದು ಆವರಿಸುತ್ತಿದ್ದುದನ್ನು ಮತ್ತು 
ಆಗ ಅವನಿಗಾಗುತ್ತಿದ್ದ ಅತೀತದ ಅನುಭವವನ್ನು ಅನೇಕ ಪ್ರತ್ಯಕ್ಷದರ್ಶಿಗಳು ದಾಖಲಿಸಿದ್ದಾರೆ. 
ದಟ್ಟವಾದ ಆಧ್ಯಾತ್ಮಿಕ ಅನುಭೂತಿಗೊಳಗಾಗುತ್ತಿದ್ದ ಆ ಕಾಲದಲ್ಲಿ ಆಗಾಗ್ಗೆ ಅವನಿಗೇ 
ದೇಹದಲ್ಲಿ ಸಹಿಸಲಸಾಧ್ಯವಾದ ವೇದನೆ ಕಾಣಸಿಕೊಳ್ಳುತ್ತಿತ್ತು. ಓಜಾಯ್‌ ಕುಟೀರದ 
ಹೊರಗೆ ಮರದಡಿಯಲ್ಲಿ ಧ್ಯಾನಾಸಕ್ತನಾಗಿ ಕುಳಿತ ಕೃಷ್ಣಮೂರ್ತಿ, ಅತ್ಯಂತ ನೋವಿನಿಂದ 
ನರಳುತ್ತ ಕುಟೀರದೊಳಗೆ ಪ್ರವೇಶಿಸುತ್ತಿರುವಂತೆ ಅನೇಕ ಬಾರಿ ಅರೆ ಪ್ರಜ್ಞಾವಸ್ಥೆಯ ಸ್ಥಿತಿ 
ತಲುಪತ್ತಿದ್ದುದನ್ನು ನಿತ್ವ ತನ್ನ ಡೈರಿಯಲ್ಲಿ ಬರೆದಿದ್ದಾನೆ. ಕತ್ತಿನ ಹಿಂಭಾಗದಲ್ಲಿ ಆರಂಭವಾಗುತ್ತಿದ್ದ 
ಆ ನೋವು, ಕಣ್ಣಿನ ಹಿಂಭಾಗ, ಬೆನ್ನು ಹುರಿ, ನೆತ್ತಿಯ ಮಧ್ಯಕ್ಕೆ ಪಸರಿಸಿಕೊಳ್ಳುತ್ತಾ, 
ಯಮಯಾತನೆ ಕೊಡುತ್ತಿತ್ತು. ಕೃಷ್ಣಮೂರ್ತಿಯೇ ಮುಂದೆ ತನ್ನ ಡೈರಿಯಲ್ಲಿ ಇದನ್ನು 
ಒಂದು "ಪ್ರಕ್ರಿಯೆ' (೧7೦೦695) ಎಂದು ದಾಖಲಿಸಿದ್ದಾನೆ. ದಿನದ ಬೇರೆ ಬೇರೆ ಸಮಯದಲ್ಲಿ 
ಕಾಣಿಸಿಕೊಳ್ಳುತ್ತಿದ್ದ ಆ ಪ್ರಕ್ರಿಯೆಯ ಕ್ಷಣಗಳಲ್ಲಿ ಕೃಷ್ಣಮೂರ್ತಿಗೆ ಸಣ್ಣ ಬೆಳಕು - ಧ್ವನಿಗಳನ್ನೂ 


2 | | ಶೂದ್ರ 


ಸಹಿಸಲಾಗುತ್ತಿರಲಿಲ್ಲ. ಆಗ ತನ್ನ ದೇಹವನ್ನು ಯಾರೂ ಮುಟ್ಟಲು ಬಿಡುತ್ತಿರಲಿಲ್ಲ. ಆ 
ಅವಧಿಯಲ್ಲಿ ಆತ ಏಸುಕ್ರಿಸ್ತ, ಬುದ್ಧ ಮೈತ್ರೇಯರು ಕಾಣಿಸಿಕೊಂಡುದನ್ನು, ಪ್ರಕಾಶಮಾನವಾದ 
ನಕ್ಷತ್ರವನ್ನು, ಕಣ್ಣು ಕೋರೈಸುವ ಬೆಳಕನ್ನು ಕಂಡದ್ದನ್ನು ವಿವರಿಸುತ್ತಿದ್ದ. ಬೇರೆ ಬೇರೆ ಸ್ವರಗಳಲ್ಲಿ 
ಮಾತಾಡುತ್ತಿದ್ದ. ಮರೆತಿದ್ದ ತನ್ನ ಮಾತೃಭಾಷೆಯಲ್ಲೂ ಮಾತಾಡುತ್ತಿದ್ದ. ತಾಯಿಯನ್ನು 
ಆಗಾಗ್ಗೆ ನೋಡಿದ ಅನುಭವವನ್ನು ವರ್ಣಿಸುತ್ತಿದ್ದ. ಆದರೆ, ಈ ಅರೆಪ್ರಜ್ಞಾವಸ್ಥೆಯಿಂದ 
ಎಚ್ಚೆತ್ತಾಗ ಮಾತ್ರ ಆತನಿಗೆ ಆದ ಘಟನೆಗಳ ನೆನಪಿರುತ್ತಿರಲಿಲ್ಲ 


ಈ ಪ್ರಕ್ರಿಯೆ 1922-23 ರಲ್ಲಿ ಕೆಲವು ತಿಂಗಳ ಕಾಲ ನಡೆಯುತ್ತಿತ್ತು. 1924 ರಲ್ಲಿ ನಿತ್ಯ 
- ಕೃಷ್ಣರು ಜಗತಿನಾದ್ಯಂತ ಸಂಚರಿಸುತ್ತಿರುವಾಗಲೂ ಈ ಪ್ರಕ್ರಿಯೆ ಮುಂದುವರಿಯುತ್ತಿತ್ತು. 
ಕೃಷ್ಣನ ಈ ಅವಸ್ಥೆಯನ್ನು ಕಂಡು ಅರ್ಥವಾಗದೆ ದಿಜ್ಮೂಢನಾಗುತ್ತಿದ್ದ ನಿತ್ಯ ಅನ್ನಿಬಿಸೆಂಟ್‌ರಿಗೆ, 
“ನನ್ನ ಅಣ್ಣನ ದೇಹದಲ್ಲಿ ಜರುಗುವ ಈ ಪ್ರಕ್ರಿಯೆ, ಮೂರನೆಯ ಕಣ್ಣು ತೆರೆದುಕೊಳ್ಳುವ 
ಪ್ರಕ್ರಿಯೆಯಿರಬಹುದೇ ಏನೊ ಎಂದು ನನ್ನ ಊಹೆ” ಎಂದು ಬರೆದಿದ್ದ. ಕೃಷ್ಣಮೂರ್ತಿಯ 
ಸುತ್ತಮುತ್ತಲಿದ್ದ ಇನ್ನು ಕೆಲವರು, “ಇವೆಲ್ಲವೂ ಸಾಧನೆಯ ಪಥದಲ್ಲಿ ಅನಿವಾರ್ಯವಾಗಿ 
ಕಾಣಿಸಿಕೊಳ್ಳುವ ಅತೀಂದ್ರಿಯ ಘಟನೆಗಳು?” ಎಂದು ಭಾವಿಸಿದ್ದರು. ಮತ್ತೆ ಹಲವರು, 
"ಈ ಪ್ರಕ್ರಿಯೆ ತನಗೆ ಒಗ್ಗದ್ದನ್ನು ತನ್ನೊಳಗೆ ತುರುಕುವ ಪ್ರಯತ್ನದ ವಿರುದ್ಧದೇಹ-ಮನಸ್ಸುಗಳ 
ಪ್ರತಿಕ್ರಿಯೆ? ಎಂದು ಮನಃಶಾಸ್ತೀಯವಾಗಿ ವಿಶ್ಲೇಷಿಸಲು ಪ್ರಯತ್ನಿಸುತ್ತಿದ್ದರು. ಕೃಷ್ಣಮೂರ್ತಿಯೇ 
ಈ ಪ್ರಕ್ರಿಯೆಯ ಬಗ್ಗೆ ಅನೇಕ ಕಡೆಗಳಲ್ಲಿ ಹೇಳಿಕೊಂಡದ್ದುಂಟು. “ಈ ಪ್ರಕ್ರಿಯೆಯ 
ಸಂದರ್ಭದಲ್ಲಿ ದೇಹವು ತೀವ್ರ ನೋವನ್ನು ಅನುಭವಿಸುತ್ತಿದ್ದರೂ ಕೂಡ, ಮಧ್ಯೆ ಮಧ್ಯೆ 
ಅನುಪಮ ಸೌಂದರ್ಯ, ಹಗುರವಾದ ಸ್ಪಷ್ಟತೆ ಪಾರದರ್ಶಕದಂತೆ ತಂತಾನೇ 
ಬೆಳಗಿಕೊಳ್ಳುತ್ತಿತ್ತು'' ಎಂದಿದ್ದ. “ನನ್ನಲ್ಲಿರುವ ಎಲ್ಲ ಅಪೂರ್ಣಗಳೂ ಕರಗಿ ನೀರಾಗಿ 
ಹೊರ ಹರಿದು ಅಂತರ್ಗತ ಅಖಂಡತ್ವದಲ್ಲಿ ನಾನು ಲೀನವಾಗಿ ಏಕವಾದಂತೆ, 
ಲೋಕದಲ್ಲಿರುವ ಜೀವಜಂತುಗಳೆಲ್ಲವನ್ನೂ ಒಳಗೊಳ್ಳುವ ಚೈತನ್ಯದ ಸೆಲೆಯಾದಂತೆ, 
ಒಡಲೊಳಗೆ ಆಳವಾದ ಮೌನವು ಹೆಪ್ಪಗಟ್ಟುತ್ತಾ, ವಿಸ್ತಾರವಾಗುತ್ತಾ, ಸಮಗ್ರವಾಗುತ್ತಾ 
ಹೋದಂತೆ, ಆಳವಾದ ಸರೋವರದ ತಳದಲ್ಲಿರುವ ಪ್ರಶಾಂತತೆಯು ನನ್ನೊಳಗೆ 
ಪ್ರವೇಶಿಸಿದಂತೆ,'' ತನಗಾಗುತ್ತಿದ್ದ ಅನುಭವಗಳನ್ನು ಅನ್ನಿಬಿಸೆಂಟ್‌ರಿಗೆ ಬರೆಯುತ್ತಿದ್ದ 
ಪತ್ರಗಳಲ್ಲಿ ಒಂದು ಕಡೆ ಹೇಳಿಕೊಂಡಿದ್ದ. ಇನ್ನೊಂದು ಕಡೆ, “ಎಲ್ಲವನ್ನೂ ಆರೈಕೆ ಮಾಡುವ, 
ಲಾಲನೆ ಪಾಲನೆ ಮಾಡುವ ಅದ್ಭುತ ಬೆಳಕನ್ನು ನಾನಿಂದು ಕಂಡೆ. ದುಃಖ, 
ಯಾತನೆಗಳೆಲ್ಲವನ್ನೂ ಉಪಶಮನಗೊಳಿಸುವ ಅಗಾಧ ಅನುಕಂಪ ನನ್ನೊಳಗೆ ಪ್ರವೇಶ 
ಮಾಡಿದೆ. ಈ ಪ್ರವೇಶ ನನಗಾಗಿ ಅಲ್ಲ, ಜಗತಿಗಾಗಿ. ಉತ್ಕಟ ಆನಂದ, ಸೌಂದರ್ಯಗಳಲ್ಲಿ 
ನಾನು ತೊಯ್ದು ಹೋಗಿದ್ದೇನೆ. ಇನ್ನು ನಾನು ಕತ್ತಲಲ್ಲಿ ಇರಲು ಸಾಧ್ಯವಿಲ್ಲ” ಎಂದು 
ಬರೆದಿದ. 


ಆದರೆ, ಈ ರೀತಿ ಪ್ರಾಮಾಣಿಕವಾಗಿ ಘೋಷಿಸಿಕೊಂಡಿದ್ದರೂ ಕೂಡ, ಮುಂದೆ ತನ್ನ 
ಬದುಕನ್ನು ಮಾತ್ರ ಕೃಷ್ಣಮೂರ್ತಿ ಈ ಆಧ್ಯಾತ್ಮಿಕ ತಳಪಾಯದ ಮೇಲೆ ರೂಪಿಸಿಕೊಳ್ಳಲಿಲ್ಲ; 
ಮಾತ್ರವಲ್ಲ, ಆ ಅನುಭವಗಳನ್ನು ಉಲ್ಲೇಖಿಸುತ್ತಲೂ ಇರಲಿಲ್ಲ. ನೈಜ ಬದುಕಿಗೆ ದೂರವಾದ 
ಯಾವ ನೆನಪುಗಳನ್ನೂ ಅವನು ಸಂಗ್ರಹಿಸಿಕೊಳ್ಳುತ್ತಿರಲಿಲ್ಲ. ಅವನ ಪ್ರಜ್ಞೆಯನ್ನು ಕ್ರಮೇಣ 
ಆವರಿಸಿದ ಆಳವಾದ ಮೌನವಲಯದಲ್ಲಿ ಸತ್ಯಕ್ಕೆ ಹೊರತಾದ ಪ್ರತಿಯೊಂದು ಸಂಗತಿಯ 
ಬಗ್ಗೆ ನಿರ್ದಾಕ್ಷಿಣ್ಯ ವಿಶ್ಲೇಷಣೆ ನಡೆಯುತ್ತಿತ್ತು, ಪ್ರೀತಿಗೆ ಹೊರತಾದ ಎಲ್ಲವೂ ಕರಗಿ 
ಮಾಯವಾಗಿಬಿಡುತ್ತಿತ್ತು. 


ನಮಗೂ ಅರ್ಥವಾಗದ ಈ ಪ್ರಕ್ರಿಯೆಯ ಸ್ವರೂಪವನ್ನು ವಿವರಿಸಲು ಅನೇಕ ಬಾರಿ 
ನಾವು ಪತಂಜಲಿಯ ಯೋಗಶಾಸ್ತ್ರ ಅಥವಾ ಮಹಾಯಾನ ಬುದ್ಧಧರ್ಮಗಳ ಪಾರಂಪರಿಕ 
ಶಬ್ದಗಳನ್ನು ಬಳಸುವ ಅಪಾಯವಿದೆ. ಹಾಗಾಗಿ ಜೆ. ಕೃಷ್ಣಮೂರ್ತಿಯವರೇ ತನ್ನ ಜೀವನದಲ್ಲಿ 
ಮಹತ್ವ ಕೊಡುವ ಈ ಪ್ರಕ್ರಿಯೆಯ ಬಗ್ಗೆ ಯಾವುದೇ ಅಭಿಪ್ರಾಯಗಳನ್ನು ಕೊಡದೆ 
ತಟಸ್ಪರಾಗಿರುವುದೇ ಸರಿಯಾದ ಕ್ರಮವೋ ಏನೋ! 


ಕಾಲ ಕಳೆದಂತೆ ಕೃಷ್ಣಮೂರ್ತಿ, ಅಭ್ಯಾಸ ಮತ್ತು ವೈರಾಗ್ಯಗಳ ಸಾಧನೆಯ ಮಾರ್ಗದಿಂದ 
ತತ್‌ಕ್ಷಣದಲ್ಲಿ ಸತ್ಯಕ್ಕೆ ಲಘುವಾಗಿ ಜಿಗಿಯುವ (180) ತತ್ವಜ್ಞಾನ ಮಾರ್ಗದ ಕಡೆಗೆ 
ಸರಿಯುತ್ತಿದ್ದ. ಥಿಯೋಸಫಿಯ ಆತ್ಮವಿಕಾಸದ ಪಥದಿಂದ ತತ್‌ಕ್ಷಣದ ಆಂತರಿಕ ಕ್ರಾಂತಿಯ 
ಪಥದತ್ತ ಸಾಗುತ್ತಿದ್ದ. ತನ್ನ ಪ್ರವಚನಗಳಲ್ಲಿ ಈಗ, “ಮನುಷ್ಯ ದುಃಖದಿಂದ ಆನಂದದೆಡೆಗೆ 
ವಿಕಾಸವಾಗುವುದಿಲ್ಲ; ಕೇವಲ ಆನಂದದಲ್ಲೇ ಅರಳಿಕೊಳ್ಳುತಾನೆ, ಸೂರ್ಯನಿಗೆ ಹೂವು 
ಸಹಜವಾಗಿ ತೆರೆದುಕೊಂಡಂತೆ.... ಆದರೆ ಈ ನಾಗರಿಕತೆಯ ಸಂಕೀರ್ಣತೆ ಆನಂದದ 
ದಾರಿಯನ್ನೇ ಸಂಕೀರ್ಣಗೊಳಿಸಿದೆ. ಆದರೆ, ಈ ಸಂಕೀರ್ಣತೆಯ ನಡುವೆಯೂ ನೀನು 
ಅರಳಿಕೊಳ್ಳಬಹುದು. ಅದಕ್ಕೆ ನೀನು ಮಾಡಬೇಕಾದ್ದೇನಿಲ್ಲ - ಸಹಜವಾಗಿರು, 
ಸಂತೋಷದಲ್ಲಿರು, ದೇವರಾಗು, ನಿನ್ನನ್ನು ನೋಡಿ ನೀನೇ ನಗು” ಎಂದು ಹೇಳಲು 
ಆರಂಭಿಸಿದ್ದಾನೆ. 


ಇವೆಲ್ಲವುಗಳ ಜೊತೆ ಜೊತೆಗೆಯೇ ವರ್ಷ ವರ್ಷವೂ ಕೃಷ್ಣನ ವಿಶ್ವ ಪರ್ಯಟನ, 
“ಆರ್ಡರ್‌ ಆಫ್‌ ದಿ ಸ್ಟಾರ್‌ ಇನ್‌.ದಿ ಈಸ್ಟ್‌'ನ ವಿವಿಧ ಶಾಖೆಗಳಲ್ಲಿ ಚರ್ಚೆ, 
ಭಾಷಣಗಳಂತೂ ನಡೆಯುತ್ತಲೇ ಇದ್ದುವು. ಈ ಪ್ರಕ್ರಿಯೆಯು ದೈಹಿಕವಾಗಿಯೂ ಆತನನ್ನು 
ಪರಿವರ್ತಿಸಿತ್ತು. ಈಗ ಕೃಷ್ಣ ಹೊಳೆವ ಕಣ್ಣುಗಳ ಸುಂದರ ತರುಣನಾಗಿ ಬೆಳೆದಿದ್ದಾನೆ. 
ಆತನ ಚೆಲುವಿಗೆ ಮಾರು ಹೋಗಿ ಅನೇಕ ಜನ ಸ್ತೀಯರು, ಸುಂದರ ತರುಣಿಯರು 
ಆತನನ್ನು ಆಕರ್ಷಿಸಲು ಚಡಪಡಿಸುತ್ತಿದ್ದರು. ಈ ಶ್ರೀಮಂತ ಸುಂದರಿಯರ ನಡುವೆಯೇ 
ಇದ್ದರೂ ಕೂಡ, ಕೃಷ್ಣನನ್ನು ತಮ್ಮೆಡೆಗೆ ಸೆಳೆದುಕೊಳ್ಳುವ ಅವರ ಪ್ರಯತ್ನಗಳು 


7 


ಸಫಲವಾಗುತ್ತಿರಲಿಲ್ಲ. ಆತನ ವಿಚಿತ್ರ ನಡವಳಿಕೆಗಳನ್ನು ಕಂಡು ಹೆಣ್ಣುಗಳು 
ಆಶ್ಚರ್ಯಪಡುತ್ತಿದ್ದರು. ಆದರೂ ಸ್ವಾರ್ಥದ ಲವಲೇಶವೂ ಇಲ್ಲದ ಕೃಷ್ಣನ ಗೆಳೆಯರಾಗಿಯೇ 
ಮುಂದುವರಿದರು. 


ವಿವಿಧ ದೇಶದ ಹಲವಾರು ಜನ ಶ್ರೀಮಂತರು “ಆರ್ಡರ್‌ ಆಫ್‌ ದಿ ಸ್ಟಾರ್‌” 
ಸಂಸ್ಥೆಗೆ ಸಾವಿರಾರು ಎಕರೆ ಜಾಗವನ್ನು ದಾನ ಮಾಡುತ್ತಿದ್ದರು. ಹಣದ ಹೊಳೆಯೇ ಕೃಷ್ಣನ 
ಕಾಲಬುಡಕ್ಕೆ ಬಂದು ಬೀಳುತ್ತಿತ್ತು. ಪ್ರಸಿದ್ಧಿ ), ಹಣದ ವೈಭವ, ವಿಶ್ವ ಗುರುವಿನ ಆಗಮನದ 
ಕುರಿತು ಮತ್ತೇರಿಸುವ ಪ್ರಚಾರ - ಇವುಗಳ ಉತ್ತುಂಗ ಶಿಖರದಲ್ಲಿ ಕೃಷ್ಣಮೂರ್ತಿಯಿದ್ದ. 
ಆದರೆ ಇವು ಯಾವುದಕ್ಕೂ ಸಂಬಂಧವೇ ಇಲ್ಲವೆಂಬಂತೆ, ಆಂತರ್ಯದಲ್ಲಿ ಆತ 
 ಒಂಟಿಯಾಗಿರತೊಡಗಿದ; ಹೆಚ್ಚು ಹೆಚ್ಚು ಮೌನಿಯಾಗತೊಡಗಿದ. 


ಇತ್ರ, ತಮ್ಮ ನಿತ್ಯಾನಂದನ ಆರೋಗ್ಯ ತೀರಾ ಹದಗೆಟ್ಟಿತು. ಯಾವ ಚಿಕಿತ್ಸೆಯೂ 
ಫಲಕಾರಿಯಾಗದೆ, 1928ರ ನವೆಂಬರ್‌ ತಿಂಗಳಲ್ಲಿ ನಿತ್ಯ ತೀರಿಕೊಂಡ. ಆ ಸಮಯದಲ್ಲಿ 
ಕೃಷ್ಣ ಹಡಗಿನಲ್ಲಿ ಥಿಯೊಸಫಿಕಲ್‌ ಸೊಸೈಟಿಯ ಸುವರ್ಣ ಮಹೋತ್ಸವದಲ್ಲಿ ಪಾಲುಗೊಳ್ಳಲು 
ಆಡ್ಕಾರಿಗೆ ಹೋಗುವ ದಾರಿಯಲ್ಲಿದ್ದ. ತನ್ನೊಳಬಗೆಯ ಆಧ್ಯಾತ್ಮದರ್ಶನದಲ್ಲಿ ತನಗೆ ನಿತ್ಯ 
ಬದುಕಿ ಉಳಿಯುವನೆಂಬ ಆದೇಶ ಸಿಕ್ಕಿದೆ ಎಂಬ ನಂಬಿಕೆಯಲ್ಲಿ ಕೃಷ್ಣನಿದ್ದ. ತನ್ನ ಆಂತರಂಗಿಕ 
ಆಧ್ಯಾತ್ಮ ಪಯಣದಲ್ಲಿ ಕುಟುಂಬಕ್ಕೆ ಬಂದೆರಗಿದ ದುಃಖದ ಸಂದರ್ಭಗಳಲ್ಲಿ ಅಥವಾ 
ತನ್ನ ನೆಲದ ಸಾಂಸ್ಕೃತಿಕ ಬೇರುಗಳನ್ನು ಕಳಕೊಳ್ಳುವ ದಿನಗಳಲ್ಲಿ, ಹೊಸ ಸಂಸ್ಕೃತಿಗೆ 
ಒಗ್ಗಿಕೊಳ್ಳುವ ಅನಿವಾರ್ಯತೆಯಲ್ಲಿ - ಹೀಗೆ ತನ್ನ ಬದುಕಿನ ಪ್ರತಿಯೊಂದು ಹಂತದಲ್ಲೂ . 
ಆಪ್ತ ಸಖನಂತೆ ಜೊತೆಜೊತೆಯೇ ಹೆಜ್ಜೆಯಿಡುತ್ತ ಎಲ್ಲವನ್ನೂ ಅನುಭವಿಸುತ್ತಿದ್ದ ನಿತ್ಕನ 
ಸಾವು ಕೃಷ್ಣನನ್ನು ಗಾಢವಾಗಿ ಕಲಕಿತು. ಶ್ರೀಮತಿ ಅನ್ನಿಬೆಸೆಂಟ್‌ ಮತ್ತು ಲೆಡ್‌ಬೀಟರ್‌ರವರು 
ರೂಪಿಸಿದ ನಿತ್ಯನ ಮತ್ತು ತನ್ನ ಒಟ್ಟು ಭವಿಷ್ಯ ಮತ್ತು ಜೀವನದರ್ಶನದ ಮೇಲಿದ್ದ ನಂಬಿಕೆ 
ಸಂಪೂರ್ಣ ಛಿದ್ರಗೊಂಡಿತು. ಅನೇಕ ದಿನಗಳವರೆಗೆ ಕೃಷ್ಣ ಮೌನಿಯಾದ. ನಿತ್ಯನ ಅಗಲಿಕೆಯ 
ದುಃಖವನ್ನು ಸಂಪೂರ್ಣ ಅನುಭವಿಸಿದ. ನಿತ್ಯ ಇಲ್ಲದ ತನ್ನ ಜೀವನಕ್ಕೆ ನೇರ 
ಮುಖಾಮುಖಿಯಾದ. ನೋವಿನ ಸತ್ವವನ್ನು ಅನುಭವಿಸುತ್ತ ತಿಳಿದುಕೊಳ್ಳಲು ಪ್ರಯತ್ನಿಸಿದ. 
ತನ್ನನ್ನೇ ತಾನು ಒಬ್ಬಂಟಿಯಾಗಿ ಪುನರ್ರಚಿಸಿಕೊಳ್ಳುತ್ತ, ಸ್ವತಂತ್ರನಾದ. ಸಂಪೂರ್ಣ 
ಪರಿವರ್ತನೆಗೊಂಡ. “ಹಳೆ ಕನಸು ಸತ್ತಿದೆ. ಹೊಸ ಕನಸು ಹುಟ್ಟಿಕೊಳ್ಳುತ್ತಿದೆ. ಹೊಸ 
ದರ್ಶನವೊಂದು ರೂಪ ಪಡೆಯುತ್ತಿದೆ. ಹೊಸ ಪ್ರಜ್ಞೆ ಅರಳುತ್ತಿದೆ. ನಾನು ಬಹಳಷ್ಟು 
ಅತ್ತಿದ್ದೇನೆ. ಆದರೆ ಇನ್ನೊಬ್ಬರು ಅಳುವುದನ್ನು ಬಯಸುವುದಿಲ್ಲ.” ಎಂದು ಘೋಷಿಸಿದ. 
ಆಡ್ಕಾರಿಗೆ ಬಂದಿಳಿಯುವಷ್ಟರಲ್ಲಿ ಕೃಷ್ಣ ತನ್ನ ದುಃಖ, ಭಾವೋದ್ದೇಗಗಳನ್ನೆಲ್ಲ ಕಳಚಿಕೊಂಡಿದ್ದ. 
ಸಂಪೂರ್ಣ ಪ್ರಶಾಂತನಾಗಿದ್ದ, ಕಾಂತಿಯಿಂದ ಬೆಳಗುತ್ತಿದ್ದ. ಮುಂದೆ ತನ್ನ ಜೀವನದಲ್ಲಿ 


ಗುರು ದೇಹಧಾರಿಯಾಗಿ ಅವತರಿಸುವ ಕಲ್ಪನೆಯ ಬಗ್ಗೆ ಮಾತಾಡುವುದು 
ಅಪರೂಪವಾಯಿತು. ತಮ್ಮನ ಸಾವಿನ ದುಃಖಾನುಭವ, ಕೃಷ್ಣನಲ್ಲಿ ಶಬ್ದಸೂತಕಕ್ಕೆ ನಿಲುಕದ 
ಅರಿವನ್ನು ಪ್ರಚೋದಿಸಿತ್ತು. 


ಥಿಯೊಸಾಫಿಕಲ್‌ ಸೊಸೈಟಿಯ ಸಮಾವೇಶಗಳು, “ಆರ್ಡರ್‌ ಆಫ್‌ ದಿ ಸ್ಟಾರ್‌”ನ 
ವಾರ್ಷಿಕ ಶಿಬಿರಗಳು ನಡೆಯುತ್ತಲೇ ಇದ್ದುವು. ಅದರಲ್ಲೆಲ್ಲ ಕೃಷ್ಣಮೂರ್ತಿ ಭಾಗವಹಿಸಿ 
ಮಾತಾಡಬೇಕಿತ್ತು. ಅಂಥ ಸಂದರ್ಭಗಳಲ್ಲೆಲ್ಲ ಅನ್ನಿಬಿಸೆಂಟ್‌, ಲೆಡ್‌ಬೀಟರ್‌ 
ಮೊದಲಾದವರು, ಶೀಘ್ರವೇ ಪ್ರವಾದಿಯ ಅವತಾರವಾಗಲಿಕ್ಕಿದೆ, ಕೃಷ್ಣನಲ್ಲಿ ಆ ಪ್ರವಾದಿಯ 
ಲಕ್ಷಣಗಳು ಪ್ರಕಟಗೊಳ್ಳುತ್ತಿವೆ, ಎಂದೆಲ್ಲ ಹೇಳಿಕೆ ನೀಡುತ್ತಿದ್ದರು. ಆದರೆ ದಿನಗಳೆದಂತೆ 
ಕೃಷ್ಣನಿಗೆ ಜಗದ್ಗುರುವಿನ ಪಟ್ಟ ಮುಳ್ಳಿನ ಹಾಸಿಗೆಯಂತೆ ಭಾಸವಾಗುತ್ತಿತ್ತು. ಹೊಸಧರ್ಮ 
ಸ್ಥಾಪನೆಯ ಗುರುವಿನ ಆಗಮನವನ್ನು ಜನರು ಕಾತರದಿಂದ ಎದುರುನೋಡುತ್ತಿದ್ದರು. 
ಆದರೆ ಕೃಷ್ಣಮೂರ್ತಿಯ ಮನಸ್ಸು ಈ ಬಗ್ಗೆ ತಳಮಳಿಸುತ್ತಿತ್ತು. ಜನರು ಬಯಸಿದ 
ಗುರೂಪದೇಶ, ಮಾರ್ಗದರ್ಶನ ಮುಂತಾದವು ತನ್ನಿಂದಾಗದ ಕೆಲಸ, ಈ ಭೂಮಿಯಲ್ಲಿದ್ದಷ್ಟು 
ದಿನ ದೈನಂದಿನ ಬದುಕಿನ ಕಾಳಜಿಗಳ ಬಗ್ಗೆ ಹೆಚ್ಚು ಗಮನಕೊಡುವುದು ಮುಖ್ಯ ಎಂದು 
ಆತ ಮನಗಾಣಲು ತೊಡಗಿದ್ದ. "ಬದುಕಿನ ನಿಗೂಢತೆಗೆಲ್ಲ ಉತ್ತರಕ್ಕಾಗಿ 
ತಡಕಾಡುವುದಕ್ಕಿಂತ, ಪ್ರಶ್ನೆಗಳ ಅಲೆಗಳನ್ನೆಬ್ಬಿಸುವುದು ಬಹಳ ಮುಖ್ಯ. ಅನುಮಾನವು 
ಅತ್ಯಂತ ಅಮೂಲ್ಯವಾದುದು. ಅನುಮಾನ ಮತ್ತು ಪ್ರಶ್ನಿಸುವಿಕೆಗಳು ಆಧ್ಯಾತ್ಮ ಶೋಧನೆಯ 
ಸರಿಕ್ರಮಗಳು. ಅವು ನಮ್ಮ ಮನಸ್ಸನ್ನು ಶುದ್ಧೀಕರಿಸಿ, ಸತ್ಕಾನ್ವೇಷಣೆಯ ಪಥವನ್ನು 
ಸ್ವಚ್ಛಗೊಳಿಸುತ್ತದೆ'' ಎಂದು ಪ್ರತಿಪಾದಿಸಲು ಆರಂಭಿಸಿದ. 


1929ರಲ್ಲಿ ಓಮೆನ್‌ಗೆ ಹೋದ ಸಂದರ್ಭದಲ್ಲಿ ಮಾತಾಡುತ್ತಾ ಕೃಷ್ಣ “ಕಳೆದ ಹದಿನೈದು 
ದಿನಗಳಲ್ಲಿ ನಾನು ಎಷ್ಟು ಬದಲಾಗಿದ್ದೇನೆಂದರೆ, ನನ್ನ ದೇಹದ ಒಳಹೊರಗಳು, 
ಮುಖ-ಕೈಕಾಲುಗಳು, ನನ್ನ ಸಮಗ್ರ ಅಸ್ತಿತ್ವವೇ ಸಂಪೂರ್ಣ ಬದಲಾಗಿದೆ. ನಿರಂತರ 
ಬದಲಾವಣೆ, ಮಾನಸಿಕ ತುಮುಲ, ಆಂತರಿಕ ಕ್ಟೋಭೆಗಳಲ್ಲಿ ಮಾತ್ರ ಮನುಷ್ಯ ಕ್ಷಣಕ್ಷಣವೂ 
ಹೊಸತನ್ನು ಉಸಿರಾಡಲು ಸಾಧ್ಯ, ನಿತ್ಯನೂತನವಾಗಿರಲು ಸಾಧ್ಯ.” ಎಂದು ಅಭಿಪ್ರಾಯ 
ಪಟ್ಟ. 1929ರಲ್ಲಿ ಓಮೆನ್‌ನಲ್ಲಿ ನಡೆದ “ಸ್ಟಾರ್‌'' ಕ್ಯಾಂಪಿನ ಸಂದರ್ಭದಲ್ಲಿ ಆತ 
ಥಿಯೊಸಾಫಿಕಲ್‌ ಸೊಸೈಟಿಯ ತತ್ವ-ನಂಬಿಕೆಗಳಿಗೆ ತದ್ವಿರುದ್ಧವಾಗಿ ಮಾತಾಡಲು ತೊಡಗಿದ. 
1928 ರಲ್ಲಿ ಹೊಲ್ಲೆಂಡಿನಲ್ಲಿ ತನ್ನ ಗೆಳೆಯರ ಜೊತೆಗೆ “ಆರ್ಡರ್‌ ಆಫ್‌ ದಿ ಸ್ಟಾರ್‌” 
ಸಂಘಟನೆಯನ್ನು ವಿಸರ್ಜಿಸುವ ಕುರಿತು ಚರ್ಚಿಸಿದ. ಅದೇ ವರ್ಷ ಓಮೆನ್‌ನಲ್ಲಿ ನಡೆದ 
ಶಿಬಿರದಲ್ಲಿ, “ಜಗತ್ತಿನಲ್ಲಿ ಎಲ್ಲ ನಿಯಂತ್ರಣಾಧಿಕಾರ, ಪ್ರಭುತ್ತಗಳನ್ನು ಗುರುವಿನ 
ಆಗಮನದಲ್ಲಿ ನಂಬಿಕೆಯನ್ನೂ ನಿರಾಕರಿಸಿ, ನಮ್ಮ ಒಳಬೆಳಕಿನಿಂದಲೇ ನಮ್ಮನ್ನು ನಾವು 


ಕಂಡುಕೊಳ್ಳಬೇಕು'' ಎಂದು, “ಬುದ ಸ ಏಸು ಕ್ರಿಸ್ತರು ತಾವು ಎಂದೂ ದೈವಸ್ತರೂಪವೆಂದು 
ಹೇಳಿಕೊಳ್ಳಲಿಲ್ಲ. ಆದರೆ ಅವರ ಶಿಷ್ಯರು ದೈವತ್ವವನ್ನು ಅವರ ಮೇಲೆ ಆರೋಪಿಸಿದರು'' 
ಎಂದು ಹೇಳಿದ. 

ಥಿಯೊಸಾಫಿಕಲ್‌ ಸೊಸೈಟಿ ಮತ್ತು ಕೃಷ್ಣರ ನಡುವಿನ ಬಿರುಕು ಸಂಪೂರ್ಣ 
ಬಯಲಾಗುತ್ತಿದ್ದ ಕಾಲ ಅದು. 1926-27ರ ಈ ಅವಧಿಯಲ್ಲಿ ಅನ್ನಿಬಿಸೆಂಟ್‌ ತನ್ನೆಲ್ಲ 
ಕೆಲಸಕಾರ್ಯಗಳನ್ನು ಬದಿಗಿಟ್ಟು ಕೃಷ್ಣನ ಜೊತೆಗಿರಲು ಓಜಾಯ್‌ಗೆ ಬಂದು ನೆಲೆಸಿದರು. 
ಕೃಷ್ಣಮೂರ್ತಿಯ ಆಂತರಿಕ ಪರಿವರ್ತನೆಯನ್ನು ಸೂಕ್ಷ ಒವಾಗಿ ಗಮನಿಸುತ್ತ, 
ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ತನ್ನ ನಂಬಿಕೆಗೆ ತೀರ ವಿರುದ್ಧವಾಗಿ ಕೃಷ್ಣ 
ನಡೆದುಕೊಳ್ಳುತ್ತಿದ್ದುದನ್ನು ಕಂಡು ಮೂಕವೇದನೆಯನ್ನು ಅನುಭವಿಸುತ್ತಿದ್ದರು. ಆದರೂ, 
ಆತನ ಮೇಲಿನ ಅಗಾಧ ಪ್ರೀತಿಯಿಂದ ಆತನಿಗೆ ನಂಬಿಕೆಯಿಲ್ಲದ ಸೊಸೈಟಿಯ ಗೂಢ 
ದೀಕ್ಷಾಸಂಘದ ಕಾರ್ಯಚಟುವಟಿಕೆಗಳನ್ನು ಸ್ಥಗಿತಗೊಳಿಸಿದರು. ಆದರೆ, ಕೆಲವೇ ತಿಂಗಳಲ್ಲಿ 
ಸೊಸೈಟಿಯ ಸದಸ್ಕರ ಒತ್ತಾಯಕ್ಕೆ ಮಣಿದು ದೀಕ್ಷಾ ಸಂಘವನ್ನು ಪುನಃ ಆರಂಭಿಸಬೇಕಾಯಿತು. 
ಆದರೆ, ತಾನು ಮಾತ್ರ ಸೊಸೈಟಿಯ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು, ಕೃಷ್ಣಮೂರ್ತಿಯ 
ಕಾಲಬುಡದಲ್ಲಿ ತನ್ನ ಮುಂದಿನ ಜೀವನ ಕಳೆಯುವ ಇಚ್ಛೆಯನ್ನು ವ್ಯಕ್ತಪಡಿಸಿದರು. 
ಆದರೆ, ಕೃಷ್ಣಮೂರ್ತಿ, ಅದಕ್ಕೆ ಸಮ್ಮತಿಸಲಿಲ್ಲ. 


2 
ಬಿ.ಎಸ್‌. ವೆಂಕಟಲಕ್ಷಿ ಯವರ 
“ಚರ್ಚೆಗೊಂದು ಚಾವಡಿ 


ನಾಲ್ಕು ಪುಟಗಳ ತಿಂಗಳ ಬುಲೆಟಿನ್‌ 


ನಮ್ಮ ಕಾಲದ ಪ್ರಸಿದ್ಧ ಲೇಖಕಿಯೊಬ್ಬರ ಮನಸ್ಸಿತಿಯ 
ಉತ್ತಮ ಬರವಣಿಗೆಯನ್ನು ಓದಲು 


ವಿಳಾಸ : ಸಿ. 302, ಇನ್‌ಫೋಸಿಸ್‌ ಪ್ರೈಡ್‌ ಅಪಾರ್ಟ್‌ಮೆಂಟ್ಸ್‌, ಬಿಳೇಕಹಳ್ಳಿ, 
ಬನ್ನೇರುಘಟ್ಟ ರಸ್ತೆ ಬೆಂಗಳೂರು - 560 076. ದೂರವಾಣಿ: 26585854 


ಎಲ್ಲಿ ಹುಡುಕಲಿ? 
ನೀವು ಕಂಡ ಕನಸಿನಲ್ಲಿ 
ಆದೇಶಗಳಲ್ಲಿ ಆಶಯಗಳಲ್ಲಿ 
ಕಳೆದು ಹೋಗಿರುವೆ ನಾನು 
ನೀವಿಟ್ಟ ಹೆಸರಿನಲಿ ನಾನಿರದೆ 
ಬರಿಯ ಅಕ್ಷರಗಳಾದೆ 
ನೀವು ಕಂಡ ಕನಸುಗಳಲಿ 
ಸವೆದ ನೆರಳಾದೆ 
ನೀವು ತೋರಿದ ದಾರಿಯಲಿ 
ಎಲ್ಲೋ ಕಾಣದಾದೆ, 
ಸೂರ್ಯ ತೆಳುಬೆಳಕಲಿ 
ಕರಗಿ ಹೋಗಿರುವೆನೇ? 
ಕತ್ತಲಾಳದ ಗರ್ಭದಲಿ 
ಮುಳುಗಿ ಹೋಗಿರುವೆನೇ? 
ಎಲ್ಲಿ ಹುಡುಕಲಿ ನನ್ನನ್ನು ? 


ಹೊತ್ತುಕೊಳ್ಳಲಾರದ ನೆನಪುಗಳ 

ಬಂಧನದ ಸರ್ಪ ಸಂಕೋಲೆಗಳ 

ತೂರಿ ಬಿಡುವೆ ಯುಗಗಳಾಚೆ 

ನಾನ್ಯಾಕೆ ನನ್ನನ್ನು ನಿಮ್ಮ ಕಣ್ಣಳಲಿ ಕಾಣಲಿ? 
ನನ್ನ ಕನಸುಗಳ ನಾನೇ ಕಾಣುವೆ. 

ಹರಿಯ ಬಿಡಿ ಅವುಗಳ ನನ್ನೆಡೆ 

ನಾ ನುಡಿವ ಮಾತುಗಳಲಿ 

ನಾ ಹಾಡುವ ರಾಗಗಳಲಿ 

ನಾ ಕಾಣುವ ಕನಸುಗಳಲಿ 

ನನ್ನ ಹುಡುಕುವೆ, ನನ್ನನ್ನೇ ಕಾಣುವೆ. 


ಕೆ.ಸಿ. ಜಯಶ್ರೀ, ನಂ. ೪೪, ಸಿರಿಸಂಪಿಗೆ, ೧ನೇ ಮೈನ್‌, ೩ನೇ ಸ್ಟೇಜ್‌, ೪ನೇ ಬ್ಲಾಕ್‌, 
ಬನಶಂಕರಿ, ಬೆಂಗಳೂರು-೫೬೦ ೦೮೫. 


4k. | 
ನ 
) ಭರಾ———————_ಶೂದ್ರ— 
ಟಬ 0 
ಲ 


ವಿ ಸ್ಮಯ 


ತಿಳಿಯಾಳದ ನಭದಲಿ ತಿಂಗಳ 
ಹೊಳಪಿನಲಿ ಮಿನುಗು ನಕ್ಷತ್ರಗಳ 
ಕೆಣಕುವ, ಮಿಂಚುವ ಪುಳಕ, 
ತೆಳ್ಳನೆ ತೀಡುವ ತಿಳಿಗಾಳಿ 

ಹರ್ಷ ಸ್ಪರ್ಷಿಸುತ್ತಾ ಸಾಗಿದೆ. 


ಬೆಳ್ಳಿಯಂತೆ ಹೊಳೆವ ಎಲೆ 
ಹೂಗಳ ಕೊಂಕು ಕುಣಿತ 
ಬಣ್ಣಗಳೆಲ್ಲಾ ವಿಭಿನ್ನವಾಗಿ 
ಇಳೆ ಮಾಯಾಲೋಕವಾಗಿ 
ವಿಸ್ಮಯ ಅರಳಿ ನಿಂತಿದೆ. 


ನೋಡು ನೋಡುತ್ತಿದ್ದಂತೆ 
ಚಂದ್ರ ಯಕ್ಚನಾಗಿ ಕೊಳಲಲಿ 
ಮಧುರ ಮಧು ಗಾನವ 
ಉಸಿರುತ್ತ ಧರೆಗಿಳಿಯಲು 
ಬೆಳ್ಚಿಂಗಳಲಿ ಮೂಡಿ ಯಕ್ಷಿ 
ಚುಕ್ಕಿಯರೆಲ್ಲಾ ಜೊತೆಗೂಡಿ 
ಕೊಳಲ ಮರ್ಮಕ್ಕೆ ಕುಣಿಯಲು 


ಕಿತ್ತಲ ರಹಸದಲ್ಲಿ 

ರಾಗ ತರಂಗಗಳು 

ಅಲೆ ಅಲೆಯಲಿ ತೇಲುತ 
ಯಕ್ಷ ಯಕ್ಷಿಯರ ನಾಟ್ಕ 
ಲಾಸ್ನದ ಸೊಬಗು 
ಮೆರೆಯಲು ಎಲ್ಲೆಲ್ಲೂ 


ತಥದಿಮ್ಮಿ ತಾಳಕ್ಕೆ ನಲುಗಲಿಲ್ಲ ಕೊಂಕಲಿಲ್ಲ 
ಹುಲ್ಲು ಹಸಿರ ಸಿರಿ. 

ಚಿತ್ತ ಸಂಭಮವಾಗುತ್ತ 

ಕಣ್ಣ ಚೆಂಚಲದಲ್ಲಿ, 


ಮೆಲ್ಲಗೆ ಕತ್ತಲೆ ಪರದೆ ಸರಿದು 

ಬೆಳಕು ನಾಚುತ್ತಾ ಬರುವಾಗ 

ಕೊಳೆಲ ಗಾನವು ಹನಿಗಳಾಗಿ 

ಮುತಂತೆ ಎಲ್ಲೆಲ್ಲೂ ಹೊಳೆವಾಗ 

ಯಕ್ಷ ಯಕ್ಷಿ ಚಂದ್ರ ಚುಕ್ಕಿಯರಾಗಿ 

ತೇಲಿದರು ತಿಳಿಯಾಳದ ನೀಲ ನಭದಲಿ. 
| - ಜಯಶ್ರೀ ಕೆ.ಸಿ. 


ಸ್ಟ) 
ಶಿ 


ಜ್‌ 


೧ ho 
44 


ಲ ನ 
ಪ್ರೊ. ಎ೦.ಡಿ.ಎನ್‌. ಮತ್ತು ಪ್ರತಿಮಾ 
- ಕೆ.ಎಸ್‌. ಪ್ರಭಾ 

ಚಕ್ರ ಪ್ರತಿಷ್ಠಾನ ಸಮಾಜವಾದಿ ಚಳುವಳಿಯ ಚೇತನ ಪ್ರೊ. ನಂಜುಂಡಸ್ವಾಮಿ - 
ಒಂದು ನೆನಪು ಕಾರ್ಯಕ್ರಮ ರೂಪಿಸಿರುವ ಬಗ್ಗೆ ಗೊತ್ತಾದಾಗ, ನನ್ನ ನೆನಪಿನಾಳದಲ್ಲಿ 
ಪ್ರೊಫೆಸರೊಂದಿಗೆ ಚಳುವಳಿಗಳಲ್ಲಿ ಭಾಗವಹಿಸಿದ್ದ ನೆನಪಿನ ಬುತ್ತಿ ಬಿಚ್ಚಿಕೊಳ್ಳುತ್ತಿದ್ದಂತೆ 
ಕಾರ್ಯಕ್ರಮಕ್ಕೆ ಹೊರಡಲು ಸಿದ್ಧಳಾದೆ. 

ಅದು 30 ವರ್ಷಗಳ ಹಿಂದೆ 1974 ಆಗ ತಾನೆ ಕನ್ನಡ ಎಂ.ಎ. ಪರೀಕ್ಷೆ ಬರೆದು 
ಬಂದಿದ್ದೆ. ಕಣ್ಣ ತುಂಬ ಹೊಸ ಜಗತ್ತು, ಹೊಸ ಬದುಕನ್ನು ತುಂಬಲು ತಡಕಾಡುತ್ತಿದ್ದ 
ದಿನಗಳವು. ಬದುಕಿನ ಬಗ್ಗೆ ಹೊಸ ಭರವಸೆಗಳನ್ನು ಮೂಡಿಸುವ ಸಾಹಿತ್ಯ ನಿರ್ಮಿತಿಯಲ್ಲಿ 
ತೊಡಗಿದ್ದ ನೆಚ್ಚಿನ ಲೇಖಕರಾದ ಲಂಕೇಶ್‌, ತೇಜಸ್ವಿ, ಚಂಪ, ಇವರೆಲ್ಲ ಚಳುವಳಿಯ 
ನೇತೃತ್ವ ವಹಿಸುತ್ತಿರುವ ಬಗ್ಗೆ ಗೊತ್ತಾದಾಗ ನನಗೆ ಸುಮ್ಮನೆ ಕೂರಲಾಗಲಿಲ್ಲ, ನಾನಾಗ 
ದಾವಣಗೆರೆಯಲ್ಲಿದ್ದ ಕಾರಣ, ದಾವಣಗೆರೆಯಲ್ಲಿ ನಡೆದ ಜೆ.ಪಿ.ಚಳುವಳಿ ಕುರಿತಾದ 
ಸಭೆಗೆ ಕೆಲವು ಗೆಳತಿಯರೊಂದಿಗೆ ಹೋದೆ. ಅದೇ ದಿನ ದಾವಣಗೆರೆಯಲ್ಲಿ ಮೌನ 
ಮೆರವಣಿಗೆಯನ್ನು ಇಟ್ಟುಕೊಂಡಿದ್ದು, ಎಲ್ಲರೂ ಭಾಗವಹಿಸಬೇಕೆಂದಿದ್ದಾಗ, ಇದೊಂದು 
ರಾಜಕೀಯ ಸಂಬಂಧದ ಚಳುವಳಿ ಎಂದು ಗೊತ್ತಾದ ಕೂಡಲೆ ಗೆಳತಿಯರೆಲ್ಲಕೈಕೊಟ್ಟರು. 
ನಾನೊಬ್ಬಳೇ ಹೋಗಲು ಸಂಕೋಚವಾಗಿ ಮನೆಗೆ ಹೋಗಿದ್ದೆ. ಮರುದಿನವೂ ಮತ್ತೆ ಸಭೆ 
ಸೇರಿದಾಗ ಮತ್ತೆ ಹೋದೆ. ಆಗಲೇ ಪ್ರೊ. ನಂಜುಂಡಸ್ವಾಮಿಯವರು ಬೈದರು. ಆಗಷ್ಟೇ 
ನನಗೆ ನಂಜುಂಡಸ್ವಾಮಿಯವರ ಪರಿಚಯವಾದದ್ದು. ನಂತರ ಚಿತ್ರದುರ್ಗದಲ್ಲಿ ನಡೆದ 
ಸಭೆ, ಮೆರವಣಿಗೆಗಳಲ್ಲಿ ಭಾಗವಹಿಸಿದ್ದು ಅವರಿಗೆ ಖುಷಿಯಾಗಿತ್ತು. 


ಜೆ.ಪಿ. ಚಳುವಳಿ ಚುರುಕುಗೊಳ್ಳುತ್ತಿದ್ದಂತೆ ತುರ್ತು ಪರಿಸ್ಥಿತಿ ಹೇರುವ ಮುನ್ಸೂಚನೆ 
ತೀವ್ರವಾಯಿತು. ಅದಾದ ಕೆಲವೇ ದಿನಗಳಲ್ಲಿ ನವನಿರ್ಮಾಣ ಸಮಿತಿಯ ರಚನೆ, 
ಸಮಾವೇಶಗಳು ಪ್ರಾರಂಭಗೊಂಡವು. ದಾವಣಗೆರೆಯಲ್ಲಿ ರಾಜ್ಯಮಟ್ಟದ ಸಮಾವೇಶ, 
ಜೆ.ಪಿ.ಯವರ ಪುಸ್ತಕ ಬಿಡುಗಡೆ - ಇನ್ನು ಏನೇನೋ ಕಾರ್ಯಕ್ರಮಗಳಿದ್ದವು. ಅಂದಿನ 
ಸಮಾವೇಶಕ್ಕೆ ಪ್ರೊ. ಬಿ. ಕೃಷ್ಣಪ್ಪ ಅವರೊಂದಿಗೆ ಅವರ ಶ್ರೀಮತಿ ಇಂದಿರಾ, ಬಂದಿದ್ದರು. 
ನಾನು, ಇನ್ನೊಂದಿಬ್ಬರು ಹೆಣ್ಣುಮಕ್ಕಳು ಅಲ್ಲಿದ್ದೆವು. ನಾನು, ಇಂದಿರಾ ಅವರು ಮಹಿಳಾ 
ಪ್ರಾತಿನಿಧಿಕವಾಗಿ ಕಂಡಿದ್ದರಿಂದಲೋ ಏನೊ ನಮ್ಮಿಬ್ಬರನ್ನೂ ವೇದಿಕೆಯಲ್ಲಿ ಕೂಡಿಸಿ, 
ನಮ್ಮ ಕೈಯಿಂದಲೇ ಜೆ.ಪಿ.ಪುಸ್ತಕ ಬಿಡುಗಡೆ ಮಾಡಿಸಿದರು. ಅವತ್ತು ವೇದಿಕೆಯ ಮೇಲೆ 
ಪ್ರೊ. ನಂಜುಂಡಸ್ಟಾಮಿಯವರ ಜೊತೆಗೆ ನಾಲ್ಕು ಮಾತನಾಡಲು ಧೈರ್ಯವಿರದ ನಾನಿದ್ದ 
ನೆನಪು ಕಣ್ಣ ತೆರೆಯ ಮುಂದೆ ಬಂದಿತ್ತು. 


ಕೆ.ಎಸ್‌. ಪ್ರಭಾ, ಕನ್ನಡ ಅಧ್ಯಾಪಕೆ, ಕೂಂಗಾಡಿಯಪ್ಪ ಕಾಲೇಜ್‌, ದೊಡ್ಡಬಳ್ಳಾಪುರ, 
ಬೆಂಗಳೂರು ಗ್ರಾ. ಜಿಲ್ಲೆ 


ES SSE 


ಅದರೊಂದಿಗೆ ತೀರಾ ಇತ್ತೀಚೆಗೆ 2000 ವರ್ಷದಲ್ಲಿ ಪ್ರೊ. ನಂಜುಂಡಸ್ಟಾಮಿಯವರು 
ದೊಡ್ಡಬಳ್ಳಾಪುರದ ಹಳ್ಳಿ ಹಳ್ಳಿಗೂ ಭೇಟಿ ನೀಡಿ ರೈತರ ಸಮಸ್ಯೆ (ಬೆಳೆ-ಸಾಲ, ವಿದು ತ್‌) 
ಪರಿಹಾರಗಳ ಬಗ್ಗೆ ಚರ್ಚಿಸುವ ಶಿಬಿರಮೊಂದರಲ್ಲೊಮ್ಮೆ ನಾಗಸಂದ್ರದಲ್ಲಿ 
ನಂಜುಂಡಸ್ವಾಮಿಯವರನ್ನು ಕಂಡು ಅವರೊಂದಿಗೆ ಮತ್ತೆ ವೇದಿಕೆಯೊಂದರಲ್ಲಿ 
ಮಾತನಾಡಿದ್ದು ನೆನೆಸಿಕೊಂಡು ಆಶ್ಚರ್ಯವಾಯಿತು. ಪ್ರೊಫೆ ಸರ್‌ರವರು ತಮ್ಮ ವೈಯಕ್ತಿಕ 
ಬದುಕಿನ ಸುಖ- ಸಂತೋಷಗಳನ್ನು ಬದಿಗಿಟ್ಟು, ದೇಶದ ಸಮಸ್ಯೆ ಸುಧಾರಣೆ, ರೈತರ 
ಸಮಸ್ಯೆ - ಸುಧಾರಣೆಗೆ ಹಗಲಿರುಳು ಹೋರಾಟ ನಡೆಸಿದರೆ 30 ವರ್ಷಗಳ ಹಂದೆ 
ಹತಾ ತುಂಬಿದ ಅನ್ಯಾಯದ ವಿರುದ್ಧದ ಹೋರಾಟ ಪ್ರತಿಭಟನೆಯ ಚೇತನ 
ಮೊಳಕೆಯೊಡೆದು ವೈಯಕ್ತಿಕ ಬದುಕಿನಲ್ಲೇ ದೊಡ್ಡ ಹೋರಾಟ ಮಾಡಬೇಕಾಗಿ ಬಂದುದಕ್ಕೆ 
ಏನು ಹೇಳಬೇಕೋ ಗೊತ್ತಿಲ್ಲ. 

ಇಂಥ ಹೋರಾಟಗಾರನ ವಿಚಾರಗಳು ಬೇರೆಯವರ ನೆನಪಿನಂಗಳದಲ್ಲಿ ಏನೆಲ್ಲ 
ಇರಬಹುದೆಂಬ ಕುತೂಹಲದಿಂದ ಕಾರ್ಯಕ್ರಮಕ್ಕೆ ಹೋದೆ. ಆ ದಿನ ಎರಡನೇ ಗೋಷ್ಠಿಯಲ್ಲಿ 
ಪ್ರೂಫೆಸರ್‌ ನಂಜುಂಡಸ್ವಾಮಿ ಅವರ ಪತ್ನಿ ಪ್ರತಿಮಾ ಅವರೂ ಇದ್ದರು. ನ್ಯಾ. ಎ.ಜೆ. 
ಸದಾಶಿವ, ನ್ಯಾ. ಎನ್‌. ಡಿ.ವೆಂಕಟೇಶ್‌ ಅವರಿಂದ ಹಿಡಿದು ಪ್ರೊ. ರವಿವರ್ಮಕುಮಾರ್‌ 
ಹೋರಾಟದ ವಿವಿಧ ನೆಲೆಗಳನ್ನು ವಿವಿಧ ಮೋಡಿಗಳನ್ನೂ ತಿಳಿಸಿದರೆ ಪತ್ನಿ ಪ್ರತಿಮಾ 
ಅವರ ಮಾತು ಇಡೀ ಸಭಾಂಗಣವನ್ನು ಒಂದಷ್ಟು ಹೊತ್ತು ದಗ್ಗರನ್ನಾಗಿ ಮಾಡಿತು. 
ನಂಜುಂಡಸ್ವಾಮಿಯವರು ಅವರ ವಿವಾಹ ಜೀವನಕ್ಕೆ ಕಾಲಿಡಲು ಮನಸ್ಸು ಮಾಡಿದ 
ದಿನದಿಂದ ಅವರ ನೆನಪನ್ನು ಹಂಚಿಕೊಂಡರು. ಆತಿ ೀಯರೊಂದಿಗಿನ ಪಿಸುಮಾತಿನಂತೆ. 


ಮದುವೆಗೆ ಮೊದಲು ಪ್ರಿದ್ಲಿಪಾಲರೊಬ್ಬರು ನನ್ನನ್ನು ನೋಡಲು ಬರುತ್ತಿದ್ದಾರೆ ಎಂದು 
ತಿಳಿದಾಗ ಅವರೇಕೆ ನನ್ನನ್ನು ನೋಡಲು "ಬರುತ್ತಾರೆ ಎನಿಸಿತು. ಮತ್ತೊಮ್ಮೆ ಅವರು 
ನನ್ನನ್ನು ಭೇಟಿಯಾದ ನಂತರ ಅವರಿಗೆ ನನ್ನನ್ನು ಪರಿಚಯಿಸಿದವರು ಹೇಳಿದರು. ಅವರು 
ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ, ನೀವು ಖಂಡಿತ ಒಪ್ಪಿಕೊಳ್ಳಬೇಕು. ಇಲ್ಲವಾದಲ್ಲಿ ಅವರು 
ಸ್‌ ಮದುವೆಯ ಬಗ್ಗೆ ಯೋಚನೆ ಕೂಡ ಮಾಡಲಾರರು ಎಂದಾಗ ನನಗೆ ಆಕಾಶವೇ 
ಕಳಚಿಬಿದ್ದ ಹಾಗಾಯಿತು. ಅಂತರ್ಜಾತೀಯ ವಿವಾಹವಾಗುವುದು ಕೂಡ ಅವರ 
ಹೋರಾಟದ ಒಂದು ಹೆಜ್ಜೆಯಾಗಿತ್ತು. ನಮ್ಮ ಮನೆಯವರನ್ನು ಕೇಳಿ ॥ ಒಪ್ಪಿಸಿಕೊಂಡರು. 
ರಿಜಿಸ್ಟರ್‌ ಮದುವೆಯೇ ಆಗಬೇಕೆಂದು ಹೇಳಿದರು. ರಾಹುಕಾಲದಲ್ಲಿ ಬೇರೆ ಮದುವೆ 
ಫಿಕ್ಸ್‌ "ಆಗಿತ್ತ. ನಾನು ಸಂಪೂರ್ಣ ಹೆದರಿ ಹೋದೆ. ಶ್ರೀ ಸಾಯಿಬಾಬಾ ಧ್ಯಾನ ಮಾಡಿದೆ. 


ರಾತ್ರಿಯೆಲ್ಲಾ ನಿದ್ದೆ ಬರಲಿಲ್ಲ, ಬೆಳಗಿನ ಹೊತ್ತಿಗೆ ಕನಸಿನಲ್ಲಿ ಬಟಾ ಬಿಜಿರು: ನಿನ್ನ 
ಹಾಗೆ' ಅವನೂ ನ ನನ್ನ ಮಗ, ಆತನೂ ನ್ಯಾಯಧರ್ಮಕ್ಕೆ ಹೋರಾಡುತ್ತಿದ್ದಾನೆ. ನೀನು 
ಮದುವೆಯಾಗು ಎಂದು ಹೇಳಿದಾಗ ನನಗೆ ಧೈರ್ಯ 35) 


ಮದುವೆಯಾದ ನಂತರ ಅವರ ಮನೆ ತುಂಬಿಸಿಕೊಳ್ಳುವಾಗಲೂ (ಮೊದಲು ಮೈಸೂರಿಗೆ 
ಕರೆದುಕೊಂಡು ಹೋದರು). ಅಲ್ಲಿ ನನಗೊಬ್ಬ ಳಿಗೇ ಶ್ರ ಬೆಳಗಿ ಮನೆ ಫಟ ದಟ 
ಇವರು ನೋಡಿದರೆ ಸ್ವಲ್ಪ ದೂರದಲ್ಲಿ ಸ್ನೇಹಿತರೊಂದಿಗೆ ನಿಂತಿದ್ದಾರೆ. ಮುಂದೆ ಹೇಗಪ್ಪಾ 


ನ 


ಎಂಬ ಭಯ ಇತ್ತು. ಮುಂದೆ ಗೊತಾಯಿತು, ನನಗೆ ದೇವರಲ್ಲಿ, ಸಾಯಿಬಾಬಾ ಅವರಲ್ಲಿ 
ಎಷ್ಟು ನಂಬಿಕೆ ಇತ್ತೊ ಪೊಫೆಸರ್‌ ಅವರಿಗೆ ಅಷ್ಟೇ ವಿರೋಧ ಇತ್ತು. 


ರೈತ ಸಂಘ ಕಟ್ಟಿದ ಮೇಲಂತೂ ಅವರು ಮನೆಯಲ್ಲಿ ಇರುತ್ತಿದ್ದುದೇ ಕಡಿಮೆ. 
ರಾಜ್ಯಾದ್ಯಂತ ಸುತ್ತಾಡುತ್ತಿದ್ದರು. ಒಂದು ಸಾರಿ ರಾತ್ರಿ ಇಡೀ ಕಾರು ನಡೆಸಿಕೊಂಡು 
ದು; ಲೇಟಾಗಿ ಮನೆ ಸೇರಿದವರು, ಮತ್ತೆ ಬೆಳಿಗ್ಗೆ ನೋಡಿದರೆ ಬೇಗ ಎದ್ದು ಇನ್ನೆಲ್ಲಿಗೋ 
ಹೊರಡಲು ಸಿದ್ಧರಾಗುತ್ತಿದ್ದರು. ಹೀಗೆ ಹಗಲು ರಾತ್ರಿ ಸುತ್ತಾಡುತ್ತಿದ್ದರು. “ಓಮ್ಮೊ ಮೆ 
ಮನೆಯಲ್ಲಿದ್ದಾಗ "ರಾತಿ ಇಡೀ ಏನನ್ನಾದರೂ ಬರೆಯುತ್ತ, "ಓದುತ್ತ ಕಳೆಯುತ್ತಿದರು. 
ಎಲ್ಲಿಗೂ ಹೋಗುವುದಿಲ್ಲದಿದ್ದರೆ, ಮನೆಯಲ್ಲಿದ್ದಾಗ ಮನೆಕೆಲಸವನ್ನೂ ಮಾಡುತ್ತಿದ್ದರು. 
ಬಟ್ಟೆ ಹೊಲಿಯುವುದು ಅವರಿಗೆ ಇಷ್ಟ. ಬಟ್ಟೆ ತಂದು ಮನೆಯಲ್ಲೇ ದಿಂಬು ಕವರ್‌ಗಳನ್ನು 
ಹೊಲಿಯುತ್ತಿದ್ದರು. ಕೆಲವು ವಿಷಯಗಳನ್ನೂ ಇಲ್ಲಿ ಹೇಳಬಹುದೇ ಇಲ್ಲವೊ ಗೊತ್ತಿಲ್ಲ, 
ನಾನು ಇದೇ “ಮೊದಲನೆ ಸಲ ಮಾತನಾಡುತ್ತಿದ್ದೇನೆ. ಅವರ ಬಟ್ಟೆಗೆ ಗುಂಡಿಗಳನ್ನು 
ಅವರೇ ಹಾಕುತ್ತಿದ್ದರು ಅವರ ಒಳ ಬಟ್ಟೆಗಳಿಗೆ ಎಲಾಸ್ಟಿಕ್‌ ಪಿರ್‌ ಹೋಗಿದ್ದರೆ 
ಅದನ್ನು ತಂದು ಹೊಲಿಯುತ್ತಿದ್ದರು. ಚ ಸಮಸ್ಯೆಗಳ ಬಗ್ಗೆ ಅವರಿಗೆ ಅಪಾರ ಕಾಳಜಿ 
ಇತ್ತು. ಸ ಮನೆಯಲ್ಲಿ ನೀರಿನ ಸಮಸ್ಯೆ ಎಂದರೆ. ಸಾಕು, ಕಾವೇರಿ ಸಮಸ್ಯೆ 
ಬಗ್ಗೆ ವಿವರಿಸುತ್ತಿದ್ದರು. ನಮಗೆಲ್ಲ ಇ ಜನಾ! ಹಾಗೆ ಎಷ್ಟೋ ವಿಚಾರಗಳನ್ನು 
ತಿಳಿಸುತ್ತಿದ್ದರು. ಒಂದು ಪ್ರತ್ಯೇಕ ಆಫೀಸ್‌ ಮಾಡಿ ಎಂದು ಎಷ್ಟೋ ಜವ ಹೇಳುತ್ತಿದ್ದರೂ 
ಆಫೀಸ್‌ ಮಾಡಿರಲಿಲ್ಲ ಅವರಿಗೆ ಬರುತ್ತಿದ್ದ ಫೋನ್‌ ಗಳಿಗೆ ನಾವೇ 'ಉತ್ತರಿಸಬೇಕಾಗುತ್ತಿತ್ತು 


ಕೊನೆಕೊನೆಯಲ್ಲಿ ಅವರು ತುಂಬಾ ನಿಶ್ಕಕ್ಷರಾದಂತಾಗಿ ಕಂಡುಬಂದರು. ಚುಕ್ಕಿ-ಪಚ್ಚಿಯರಿಗೆ 
ತಿಳಿಸಿ, ಡಾಕ್ಟರ್‌ ಹತ್ತಿರ ತೋರಿಸಿಕೊಳ್ಳಿರೆಂದರೂ ಅವರಿಗೆ ಇಷ್ಟವಿರಲಿಲ್ಲ. ಕೊನೆಗೆ 
ಬಲವಂತವಾಗಿ ಕರೆದುಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಲಾಯಿತು. ಅಲ್ಲೂ ಅವರು 
ನೋಡಲು ಬಂದ ಸ್ನೇಹಿತರೊಂದಿಗೆ ಮತ್ತೆ ಸಮಾಜವಾದಿ ಪಕ್ಷ ಕಟ್ಟೋಣ ಎಂದು 
ಹೇಳುತ್ತಿದ್ದರು. ಏನೋ ಸ್ವಲ್ಪ ಆರೋಗ್ಯ ಕಟ್ಟದೆ, ವಾಸಿಯಾದ ಕೂಡಲೆ ಮತ್ತೆ ಮನೆಗೆ 
ವಾಪಸು ಬರುತ್ತೇನೆಂದೇ 'ತಿಳಿದಿದ್ದರು. ಯಾರನ್ನಾದರೂ ನೋಡಿದರೆ ಗುರುತಿಸುವುದೂ 
ಸಾಧ್ಯ ವಾಗದಷ್ಟುದಾಗ ಗಾಂಧಿ ಹೆಸರನ್ನು ಗುನುಗುತ್ತಿದ್ದರು. ಚುಕ್ಕಿ ಚುಕ್ಕಿ ಎಂದು ಮಗಳನ್ನು 
ಕರೆದದ್ದೇ ಸಮತೆ ಕಡೆಯ ದನಿಯಾಗಿತ್ತು ಎಂದು i ಬಂದಿದ್ದ ಕಣ್ಣುಗಳನ್ನು 
ಒರೆಸಿಕೊಂಡರು. ಅವರೊಬ್ಬ ಸರಳ ಜೀವಿಯಾಗಿದ್ದರು. ಆದರೆ ಅವರನ್ನು “ತಪ್ಪಾಗಿ 
ಅರ್ಥಮಾಡಿಕೊಂಡವರೇ ಹೆಚ್ಚು. ಅವರೊಬ್ಬ ಆಶಾವಾದಿಯಾಗಿದ್ದರು ಎಂದು ಹೇಳಿ 
ಮುಗಿಸುತ್ತಿದ್ದಂತೆ ಸಭೆಯಲ್ಲಿದ್ದವರ ಮನಸ್ಸುಗಳಲ್ಲ ಭಾರವಾಗಿದ್ದವು. 


ಬೆಂಗಳೂರು ನಗರದಲ್ಲಿ ಹುಟ್ಟಿ ಬೆಳೆದ ಹೆಣ್ಣುಮಗಳು ಪ್ರತಿಮ - ರೈತರ ಸಮಸ್ಯೆ 
ಉದ್ದಾರಗಳನ್ನೇ ಉಸಿರಾಡುತ್ತಿದ್ದ ಪ್ರೊ. ನಂಜುಂಡಸ್ವಾಮಿಯವರೊಂದಿಗೆ "ಹೇಗೆ ತಮ್ಮ 
ಉಸಿರು ಬೆರೆಸಿ, ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ, ಅವರ ಹೋರಾಟಕ್ಕೆ ಪ್ರೇರಕ ಶಕ್ತಿಯಾದರು 
ಎನ್ನುವುದು ಅಚ್ಚರಿ ಮೂಡಿಸಿತು. ಇಂದು ಪ್ರತಿಮಾರವರು ನಮ್ಮ ನಡುವ ಇಲ್ಲ 
ಪ್ರೊ.ಎಂ.ಡಿ.ಎನ್‌. ಜೊತೆ ಹೋಗಿ ಸೇರಿಕೊಂಡಿದ್ದಾರೆ. ಅವರ ನೆನಪು ಉಳಿಸಲು 


ಏನಾದರು ಮಾಡಬೇಕು. 


16 
ಸಾಸ 9 


eee 3 


ಆಲಿಸಿದ್ದು ಏನನ್ನು? ಕಂಡಿದ್ದು ಏವನ್ನು!! 


ಎಲ್ಲವನ್ನೂ ಆಲಿಸಬಲ್ಲೆವೆಂದು 
ಎಲ್ಲವನ್ನೂ ಕಾಣಬಲ್ಲೆವಂದು 
ಬಹಳ ಮಂದಿ ಹೇಳುತ್ತಿರುತ್ತಾರೆ. 
ಆದರೆ - 

ಅವರು ಆಲಿಸುತ್ತಿರುವಂಥವು 
ಅವರು ಕಾಣುತ್ತಿರುವಂಥವು 
ಬಹು ಕಡಿಮೆ. 

ಅವರು ಆಲಿಸಲಾಗದಂಥವು 
ಅವರು ಕಾಣಲಾಗದಂಥವು 
ಬಹಳ ಬಹಳ ಹೆಚ್ಚು. 


ಮಬ್ಬು ನೀರಾಗಿ ಜಾರುವಾಗ 

ಮಳೆಹನಿಯೊಂದು ಹಾಕುವ ಕೇಕೆಯನ್ನು 

ಎಂದಾದರೂ ಆಲಿಸಿದ್ದಾರಾ? 

ಹೋಗಲಿ - 

ಕಪ್ಪಕತ್ತಲೆಯ ನಡುವೆ 

ಮಿಣಿ ಮಿಣಿ ಎನ್ನುತ್ತಾ ಬೆಳಗುವ 

ಕಿರುಹಣತೆಯ ಎದೆಯ ಸಪ್ಪಳವನ್ನಾದರೂ ಆಲಿಸಿದ್ದಾರಾ? 


ಡಾ. ಎಚ್‌.ಎಸ್‌. ಸುಜಾತ, ನಂ. 53, "ಸುಹಾಸ', 4ನೇ ಮುಖ್ಯ ರಸ್ತೆ ಮಾರುತಿ 
ದೇವಸ್ಥಾನದ ಬೀದಿ, ಕುವೆಂಪು ನಗರ, ಮೈಸೂರು - 570 009. 
ದೂರವಾಣಿ : 0821-2544933 


ಕವಿತೆಯ ಭಾರವನ್ನು ಹೊರಲಾರದೆ, 

ಅತ್ತಿತ್ತ ಓಲಾಡುವ 

ಶಬ್ದಸುಂದರಿಯ ಚಲನೆಯನ್ನು ಕಂಡಿದ್ದಾರಾ? 
ಅನಾಥರ ಸೇವೆಗಾಗಿಯೇ ಮುಡಿಪಾಗಿರುವ, 
ಒಬ್ಬ ಕರುಣಾಳುವನ್ನು ಚಿತ್ರಿಸುತ್ತಿರುವ, 
ಚಿತ್ರಗಾರನ ಕುಂಚ ಆನಂದದಿಂದ 

ಉಬ್ಬಿ ಹೋಗುವುದನ್ನಾದರೂ ಕಂಡಿದ್ದಾರಾ? 


ಮತ್ತೆ 
ಆಲಿಸಿದ್ದು ಏನನ್ನು? 
ಕಂಡಿದ್ದು ಏನನ್ನು ?? 


ತೆಲುಗು ಮೂಲ : ಡಾ ರಾವೂರಿ ಭಾರದ್ವಾಜ 


ಕನ್ನಡ ಅನುವಾದ : ಡಾ! ಎಚ್‌.ಎಸ್‌. ಸುಜಾತ 


"ಶೂದ್ರ 30' ಕಾರ್ಯಕ್ರಮದಲ್ಲಿ ಪರಕಾವ್ಯ ಗೋಷ್ಠಿಯಲ್ಲಿ ಮಂಡಿಸಿದ 
ಕವನ. ಅಂದು ಸುಜಾತರವರ ಗೈರುಹಾಜರಿಯಲ್ಲಿ ಪಾವಗಡದ 
ಪುರುಷೋತ್ತಮರೆಡ್ಡಿ ಈ ಕವನ ಓದಿದರು. 


| imagine this midnight moment's forest: 
Something else is alive 

Beside the clock's loneliness 

And this blank page where my fingers move. 


Ted Hughes 


ಅನುಸಂಧಾನ ಅಥವಾ ಪ್ರತಿರೋಧ 
ಜಾಗತೀಕರಣಕ್ಕೆ ಇರುವ ಎರಡು 
ಉತ್ತರಗಳು 


ವಿ.ಎಸ್‌. ಶ್ರೀಧರ 


ಜಾಗತೀಕರಣದ ಪ್ರಕ್ರಿಯೆ ಬಹಳ ಸಂಕೀರ್ಣವಾಗಿದ್ದು ನಿಜ. ಆದರೆ ಅದರ ಒಳ 
ಮರ್ಮಗಳು, ಉದ್ದೇಶಗಳು ಮತ್ತು ಪ್ರೇರಣೆಗಳು ಅರ್ಥಮಾಡಿಕೊಳ್ಳಲಾರದಷ್ಟು 
ಕ್ಲಿಷ್ಠವಾದದ್ದೇನೂ ಅಲ್ಲ. ಆದರೂ ನಮ್ಮ ಅನೇಕ ಬುದ್ಧಿಜೀವಿಗಳು ಮತ್ತು ಕೆಲವು ಎಡಪಕ್ಷಗಳು 
ಅದನ್ನು ಒಂದು ದೊಡ್ಡ ದ್ರಂದ್ರವೆಂಬಂತೆ ಗ್ರಹಿಸುತಾರೆ. ಅಂದರೆ ೫.1... ಬಗ್ಗೆ 
ಪರ-ವಿರೋಧದ ಮಾತ ಅಸಂಬದ್ಧ: ಜಾಗತೀಕರಣವನ್ನು ಸರಿ-ತಪ್ಪಗಳ ಬೇಕು- ಬೇಡಗಳ. 
ನೆಲೆಯಲ್ಲಿ ಅರ್ಥಮಾಡಿಕೊಳ್ಳಬಾರದು; ಹಾಗೆ ಮಾಡಿಕೊಂಡರೆ ಜಾಗತೀಕರಣವನ್ನು 
ಸರಳವಾಗಿ ಗ್ರಹಿಸಿದಂತಾಗಿಬಿಡುತ್ತದೆ ಎಂಬುದು ಈ ವಾದದ ತಿರುಳು. ಇಲ್ಲಿ ಗ್ರಹಿಕೆ 
ಸರಳವಾದಷ್ಟೂ ಅದು ತಪ್ಪಗಳಿಂದ ಕೂಡಿರುತ್ತದೆ ಎಂಬ ಒಂದು ಸಾಮಾನ್ಯ ಜ್ಞಾನ 
ಪ್ರೇರಿತ ನಂಬಿಕೆ ಕೆಲಸ ಮಾಡುತ್ತಿರುತ್ತದೆ. ವಸ್ತು-ವಿಷಯ ಸಂಕೀರ್ಣವಾದಷ್ಟೂ ಗಹಿಕೆಯ 
ನೆಲೆ ಕೂಡ ದ್ವಂದ್ವದಿಂದ ಕೂಡಿರಬೇಕು ಯಾಕೆ ಎಂಬ ಪ್ರಶ್ನೆಯನ್ನು ನಾವು 
ಕೇಳಿಕೊಳ್ಳಬೇಕಾಗಿದೆ. ಮತ್ತು ಈ ದ್ವಂದ್ಹ್ದದ ಆಧಾರದ ಮೇಲೆ ಜಾಗತೀಕರಣದ ಬಗ್ಗೆ 
Pad ನಿಲುವು ಎಷ್ಟು ಅಪಾಯವಂಬುದನ್ನು ಕೂಡ ನಾವು ಅರಿಯಬೇಕಾಗಿದೆ. 
ಇದಕ್ಕೆ ಜನವರಿಯಲ್ಲಿ ನಡೆದ ಜಾಗತೀಕರಣದ ವಿರುದ್ಧನಡೆದ ಎರಡು ವಿಭಿನ್ನ ಬಗೆಯ 
ಸಮಾವೇಶವೇ ಸಾಕ್ಷಿ. 


ಒಂದು ಜಾಗತೀಕರಣ ಅನಿವಾರ್ಯವಾದ್ದರಿಂದ, ಅದರ ಲಾಭದ ಸಮರ್ಪಕದಿಂದ 
ಮಾತ್ರ ಅದರ ಅಪಾಯಗಳನ್ನು ತಡೆಗಟ್ಟಬಹುದು ಎಂಬ ಸ್ಥೂಲ ನಿಲುವಿನಿಂದ ಮೂಡಿದ 
ವಿಶ್ವ ಸಾಮಾಜಿಕ ವೇದಿಕೆ. ಇನ್ನೊಂದು ಜಾಗತೀಕರಣ ಸಾಮ್ರಾಜ್ಯಶಾಹಿಯ ಇತ್ತೀಚಿನ | 


ಪ್ರೊ. ವಿ.ಎಸ್‌. ಶ್ರೀಧರ್‌, ಇಂಗ್ಲೀಷ್‌ ಪ್ರಾಧ್ಧಾಪಕ, ವಿಜಯಾ ಪ್ರಥಮ ದರ್ಜೆ 


ತ್‌ ಶಿ 
ಕಾಲೇಜ್‌, ಜಯನಗರ 2ನೇ ಬ್ಲಾಕ್‌, ಬೆಂಗಳೂರು - 560 011. 
ವ್ರ ಲೇಖನವನ್ನು ಚರ್ಚೆಯ ದೃಷ್ಟಿಯಿಂದ ಪ್ರಕಟಿಸುತ್ತಿದ್ದೇವೆ. ಕಳೆದ ವರ್ಷ 
ಮುಂಬಯಿಯಲ್ಲಿ "ವರ್ಲ್ಡ್‌ ಸೋಷಿಯಲಿಸ್ಟ್‌ ಫೋರಂ' ಸಮಾವೇಶ ನಡೆದಾಗ, ವಿ.ಎಸ್‌. 
ಶ್ರೀಧರ್‌ರವರು ಅದರ ಪ್ರತಿರೋಧದ ಸಮಾವೇಶದಲ್ಲಿ ಭಾಗವಹಿಸಿದ್ದರು. ಶ್ರೀಧರ್‌ರವರು 
ಅತ್ಯಂತ ಸೂಕ್ಷ ಮನಸ್ಸಿನ ರಾಜಕೀಯ ಚಿಂತಕ ಹಾಗೂ ಸಾಹಿತ್ಯದ ವಿದ್ಯಾರ್ಥಿ ಮತ್ತು 
ಅಧ್ಯಾಪಕ. 


ಮುಖ, ಆದ್ದರಿಂದ ನಿಜವಾದ ಶತ್ರು ಸಾಮ್ರಾಜ್ಯಶಾಹಿ ಮತ್ತು ಈ ಸಾಮ್ರಾಜ್ಯಶಾಹಿ 
ಶಕ್ತಿಯನ್ನು ಹಿಮ್ಮೆಟ್ಟಿಸುವುದರಿಂದ ಮಾತ್ರ ಜಾಗತೀಕರಣಕ್ಕೆ ಪ್ರತಿರೋಧವನ್ನು ಹೂಡಲು 
ಸಾಧ್ಯ ಎಂಬ ತಿಳುವಳಿಕೆಯಿಂದ ಏರ್ಪಡಿಸಲಾಗಿದ್ದ ಮುಂಬೈ ಪ್ರತಿರೋಧ-2004 
ಸಮಾವೇಶ. 

“ಇತಿಹಾಸದ ಪ್ರವಾಹವನ್ನು ಗಟ್ಟಿಯಾಗಿ ಮುಖಾಮುಖಿ ಮಾಡಿ ಅನುಸಂಧಾನ 
ಮಾಡಿಕೊಳ್ಳಬಹುದೇ ಹೊರತು ತಡೆಗಟ್ಟಲಾಗುವುದಿಲ್ಲ' ಎಂಬುದು WSFನ 
ಧೋರಣೆಯಾಗಿದ್ದರೆ, “ಜಾಗತೀಕರಣವೆಂಬುದು ಬಂಡವಾಳಶಾಹಿ ಈಗ ಎದುರಿಸುತ್ತಿರುವ 
ಆಳವಾದ ಸಂದಿಗತೆಯ ಪರಿಣಾಮ ಮತ್ತು ಈ ಚಾರಿತ್ರಿಕ ಪ್ರವಾಹ ಅನಿವಾರ್ಯವಾದದ್ದೇನೂ 
ಅಲ್ಲ” ಎಂಬುದು MR 2004 ನ ನಿಲುವು. ಹೀಗೆ ಬಂಡವಾಳಶಾಹಿಯ ಪ್ರವಾಹವನ್ನು 
ಅನಿವಾರ್ಯ ಎಂದು ನಂಬಿಸುವುದರಲ್ಲೇ ಜಾಗತೀಕರಣದ ಶಕ್ತಿ ಅಡಗಿದೆ ಎಂಬುದನ್ನು 
ಗಹಿಸದಿದ್ದರೆ, ಜಾಗತೀಕರಣದ ಕುರಿತ ನಿಲುವಿನಲ್ಲಿ ಶಕ್ತಿ ಅಡಗಿದೆ ಎಂಬುದನ್ನು 
ಗ್ರಹಿಸದಿದ್ದರೆ, ಜಾಗತೀಕರಣ ಕುರಿತ ನಿಲುವಿನಲ್ಲಿ “ಸಹಜವಾಗಿ” ದ್ವಂದ್ವ ಬಂದು 
ಸೇರಿಕೊಳ್ಳುತ್ತದೆ. 


ಇದೇ ದ್ವಂದ್ವ ಮುಂದುವರೆದಲ್ಲಿ ಸಾಮ್ರಾಜ್ಯಶಾಹಿ ಕೂಡ ಒಂದು ಬಿಡುಗಡೆಯ 
ಮತ್ತು ಪ್ರಗತಿಪರ ಮುನ್ನಡೆ ಎಂದು ಕಾಣಲು ಶುರುವಾಗುತ್ತದೆ. ಸಮಾಜವಾದಿ ಮತ್ತು 
ಕ್ರಾಂತಿಕಾರಕ ಶಕ್ತಿಗಳ ಹಿನ್ನಡೆಯ ಸಂದರ್ಭದಲ್ಲಿ ಜಾಗತೀಕರಣ ಎಲ್ಲ ಬಡ ರಾಷ್ಟ್ರಗಳ 
ಏಕೈಕ ಆಶಾಕಿರಣವಾಗಿ ಕಂಡರೆ ಆಶ್ಚರ್ಯವೇನಿಲ್ಲ. ಆದ್ದರಿಂದ ಇಂದು ಜಾಗತೀಕರಣದ 
ಒಳಸುಳಿಗಳು ಗೋಚರವಾಗಬೇಕಾದರೆ, ಜಾಗತೀಕರಣ-ಸಾಮ್ರಾಜ್ಯಶಾಹಿ ಎಂಬ ಸಯಾಮಿ 
ಅವಳಿಗಳು ಬಳಸುವ ಭಾಷೆ, ಮುಂದಿಡುವ ಅಭಿವೃದ್ಧಿಮಾದರಿ ಮತ್ತು ಅದಕ್ಕೆ ವಿರೋಧ 
ಎಲ್ಲಿಂದ ಮೂಡಿಬರುತ್ತಿದೆ ಎಂಬುದನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಬೇಕಿದೆ. 


ಕ್ಲಿಷ್ಟತೆ ಇರುವುದೇ ಇಲ್ಲಿ ಭಾಷೆಯ ಮತ್ತು ಪರಿಕಲ್ಪನೆಗಳ ದುರುಪಯೋಗದಲ್ಲಿ 
ನೀವು ಪ್ರಜಾಪ್ರಭುತ್ವ ಎನ್ನಿ; ಸ್ವಾತಂತ್ರ್ಯ ಎನ್ನಿ, ಮುಕ್ತ ವ್ಯಾಪಾರ-ವ್ಯವಹಾರ ಎನ್ನಿ, ಅದೇ 
ಮಾತನ್ನು ಜಾಗತೀಕರಣದ ಪರಿಚಾರಕರಾದ ಬಂಡವಾಳಶಾಹಿಗಳೂ ಆಡುತ್ತಿರುತ್ತಾರೆ. 
ಭಾಷೆ ಒಂದೇ ಆದರೂ ಅರ್ಥ-ಉದ್ದೇಶ ಬೇರೆ ಇರಲು ಸಾಧ್ಯ. ಆದ್ದರಿಂದಲೇ 
ಜಾಗತೀಕರಣಕ್ಕೂ ಬಂಡವಾಳದ ಅಂತರಾಷ್ಟ್ರೀಕರಣಕ್ಕೂ ಇರುವ ಭಿನ್ನತೆಯನ್ನು 
ಗುರುತಿಸಬೇಕು. 


ಇದಕ್ಕೆ ನಾನು ಜಾಗತೀಕರಣಕ್ಕೆ ಮೂಡಿ ಬಂದ ಮತ್ತು ಈಗ ಮೂಡಿಬರುತ್ತಿರುವ 
ಪ್ರತಿರೋಧದ ನೆಲೆ ಮತ್ತು ಇತಿಹಾಸವನ್ನು ಕೊಂಚ ಮಟ್ಟಿಗೆ ಅರ್ಥ ಮಾಡಿಕೊಳ್ಳುವುದು 


ಜಾಗತೀಕರಣಕ್ಕೆ ಪ್ರತಿಭಟನೆ 90ರ ದಶಕದಲ್ಲೇ ಮೂಡಿತಾದರೂ, ಅದಕ್ಕೊಂದು 
ದೊಡ್ಡ ದ್ದನಿ ಸಿಕ್ಕಿದ್ದು 1999ರಲ್ಲಿ ನಡೆದ ಸಿಯಾಟಲ್‌ನ ವಿಶ್ವ ವಾಣಿಜ್ಯ ಸಂಸ್ಥೆ ಸಮಾವೇಶದಲ್ಲಿ 
ಸಮಾವೇಶದ ಹೊರಗೆ ಬೀದಿಗಳಲ್ಲಿ 50,000 ಕ್ಕೂ ಹೆಚ್ಚು ಜನ ಒಟ್ಟಿಗೆ ಸೇರಿ ಜಾಗತೀಕರಣದ 
ಹುನ್ನಾರಕ್ಕೆ ತೀವ್ರ ಪ್ರತಿಭಟನೆಯನ್ನು ತೋರಿದ್ದರು. ಹಾಗೆ ಸೇರಿದ್ದ ಜನರೆಲ್ಲಾ ಒಂದೇ 
ತತ್ತಕ್ಕಾಗಲೀ, ಪಕ್ಷಕ್ಕಾಗಲೀ, ದೇಶಕ್ಕಾಗಲೀ ಬದ್ಧರಾದವರೇನಲ್ಲ. ಅದು ಸುಧಾರಣಾವಾದಿ 
ಗಳಿಂದ ಹಿಡಿದು ತೀವ್ರ ಕ್ರಾಂತಿಕಾರಿಗಳವರೆಗೂ ಇರುವ ಅನೇಕ ಛಾಯೆಗಳನ್ನು ಪ್ರತಿನಿಧಿಸುವ 
ಭಿನ್ನಮತೀಯ ಜನರ ಗುಂಪಾಗಿತ್ತು. ಅಲ್ಲಿ ಪ್ರಾರಂಭವಾದ ಈ ಪ್ರತಿಭಟನೆ ಮುಂದೆ, 
ಒಂದೂವರೆ ವರ್ಷಗಳ ಕಾಲ ಜಾಗತೀಕರಣದ ಸಹಭಾಗಿ ಸಂಸ್ಥೆಗಳಾದ ವಿಶ್ವ ಆರ್ಥಿಕ 
ವೇದಿಕೆ (WEF), ಅಂತರರಾಷ್ಟ್ರೀಯ ಹಣಕಾಸು ನಿಧಿ (!MF), ವಿಶ್ವ ಬ್ಯಾಂಕ್‌ (WB), 
ವಿಶ್ವ ವ್ಯಾಪಾರ ಸಂಘಟನೆ (//10) ಮತ್ತು ಯೂರೋಪಿಯನ್‌ ಯೂನಿಯನ್‌ (UU) 
ಗಳ ಸಭೆ ಎಲ್ಲೆಲ್ಲಿ ನಡೆಯಿತೋ, ಅಲ್ಲೆಲ್ಲಾ ಮುಂದುವರೆಯಿತು. ಬರುಬರುತ್ತಾ ಪ್ರತಿರೋಧ 
ಎಷ್ಟು ತೀವ್ರವಾಗುತ್ತಾ ಹೋಯಿತೆಂದರೆ ಜಾಗತೀಕರಣದ ಸಮ್ಮೇಳನದ ಪ್ರತಿನಿಧಿಗಳು 
ತಮ್ಮ ಹೋಟೆಲ್‌ ರೂಮುಗಳಿಂದ ಹೊರಬರಲಾರದೆ, ಮೊದಲನೇ ದಿನದ ಅಧಿವೇಶನವೇ 
ರದ್ದಾಗುವ ಸನ್ನಿವೇಶ ಉಂಟಾಯಿತು. ವಾಷಿಂಗ್ಟನ್‌ನ ಫಂಡ್‌ ಬ್ಯಾಂಕ್‌ ಸಭೆಗೆ ಬಂದ 


ಲ 
ಮೆಲ್‌ಬೌರ್ನ್‌ನಲ್ಲಿ ಆಸ್ಟ್ರೇಲಿಯಾದ ಪ್ರಧಾನಮಂತ್ರಿ ಜಾನ್‌ ಹೋವಾರ್ಡ್‌ ಮತ್ತು 
ಬಿಲ್‌ಗೇಟ್ಸ್‌ರನ್ನು 30,000 ಜನ ಮುತ್ತಿಗೆ ಹಾಕಿದಾಗ, ಅವರನ್ನು ಹೆಲಿಕಾಪ್ಟರ್‌ ಮತ್ತು 
ದೋಣಿಗಳಲ್ಲಿ ಕರೆದೂೊಯ್ಯಬೇಕಾಯಿತು. 


ಜಾಗತೀಕರಣದ ವಿರುದ್ದ ಎದ್ದ ಪ್ರತಿಭಟನೆಯ ಅಲೆ ತೀವ್ರವಾಗುತ್ತಾ ಹೋದ 
ಹಾಗೆ, ಪ್ರತಿಭಟನಾಕಾರರ ಮೇಲೆ ಪೋಲೀಸರ ದಾಳಿಯೂ ಹೆಚ್ಚುತ್ತಾ ಹೋಯಿತು. 
ಅಲ್ಲಿಯವರೆಗೂ ಪ್ರಶಿಭಟನಕಾರರನ್ನು ಒಂದು “ಸಾರ್ವಜನಿಕ ಅನಿಷ್ಟ''ವೆಂದು ಕಡೆಗಣಿಸಿದ್ದ 
ಬಂಡವಾಳಶಾಹಿ ಸರ್ಕಾರಗಳು ಹಾಗೂ ವಾಣಿಜ್ಯ ಸಂಸ್ಥೆಗಳು, ಈ ಪ್ರತಿಭಟನೆಗೆ ಸಿಗುತ್ತಿದ್ದ 


ಗಂಭೀರವಾಗಿ ಪರಿಗಣಿಸಲು ಪ್ರಾರಂಭಿಸಿತು. ಆಗ ಅದಕ್ಕೆ ನೆರವಿಗೆ ಬಂದದ್ದು ನೇರ 
ದಮನಕ್ಕಿಂತಲೂ, ಸೂಕ್ಷ್ಮವಾದ ಕುತರ್ಕದಿಂದ ಕೂಡಿದ ಹತೋಟಿಯೇ ಹೆಚ್ಚಿನ 
ಪರಿಣಾಮಕಾರಿ ಎಂಬ ಸತ್ಯದ ಅರಿವು. ಅದರ ಫಲಿತಾಂಶವೆಂದರ, ರುಕ್‌ ಅ 

ಹಾವೆಲ್‌ ವಿಶ್ವ ಬ್ಯಾಂಕ್‌ ಅಧಿಕಾರಿಗಳು ಮತ್ತು ಪ್ರತಿಭಟನಾಕಾರರ ನಡುವೆ ಒಂದು 
ಸಂಧಾನದ ಭೇಟಿಯನ್ನು ಪ್ರಾಗ್‌ ನಗರದಲ್ಲಿ ಏರ್ಪಡಿಸಲು ಮಾಡಿದ ವಿಫಲ ಪ್ರಯತ್ನ. 


ಪ್‌ 
ಇದಕ್ಕೂ ಮುಂಚೆ, WT೦ ಸಮಾವೇಶ ಶುರುವಾಗುವ ಒಂದು ದಿನ ಮುಂಚೆ, IMF 
21 


ಸಂಸ್ಥೆಯೇ ಸಮಾನಾಂತರ "ಸಾಮಾಜಿಕ ಶೃಂಗ ಸಭೆ'ಯೊಂದನ್ನು ಏರ್ಪಡಿಸಿತು. ಅದರ 
ಉದ್ದೇಶ ಎಲ್ಲ ವಿಶ್ವಮಾನ್ಯ ಸಂಸ್ಥೆಗಳ ಮತ್ತು ಜನ ಪ್ರತಿನಿಧಿಗಳ ನಡುವೆ ಒಂದು "social 
chapter’ ಸ್ಥಾಪಿಸುವುದು. ಆಗ ಭಾಷಣ ಮಾಡುತ್ತಾ 'ಗಿ/1೦ ನಿರ್ದೇಶಕ ರೆವಾಟೋ 
ರಗೇರಿಯೋ, ಇಂದು ವಿಶ್ವ ಆರ್ಥಿಕತೆಯ ಎಲ್ಲ ಪಾತ್ರಧಾರಿಗಳು ಹೆಚ್ಚುತ್ತಿರುವ “ಸಾರ್ವಜನಿಕ 
ಕಾಳಜಿ''ಗಳನ್ನು ನವ ವಿಶ್ವ ವ್ಯವಸ್ಥೆಯೊಳಗೆ ಬರಮಾಡಿಕೊಳ್ಳದಿದ್ದರೆ, ಅವರು ಬದಲೀ 
ಪರಿಹಾರವನ್ನು ನಮ್ಮಿಂದ ಹೊರಗೆ ಕಂಡುಕೊಳ್ಳಲು ನಾವೇ ಅವಕಾಶ 
ಮಾಡಿಕೊಟ್ಟಂತಾಗುತ್ತದೆ.. ಇದರಿಂದ ವಿಶ್ವ ಆರ್ಥಿಕತೆಯ ಕಟ್ಟಡ ಶಿಥಿಲವಾಗುವ 
ಸಂಭವವಿದೆ. ಆದ್ದರಿಂದ ಎಲ್ಲರ ಸಹಾನುಭೂತಿ ಮತ್ತು ಸಹಕಾರವನ್ನು ಸ್ಥಾಪಿಸಿಕೊಳ್ಳದಿದ್ದರೆ, 
ವ್ಯಾಪಾರದ ಉದಾರೀಕರಣ ಮತ್ತು ವಿಶ್ವ ಆರ್ಥಿಕ ವ್ಯವಸ್ಥೆಗೆ ಬೇಕಾದ ಬೆಂಬಲ ಪಡೆಯಲು 
ಸಾಧ್ಯವಿಲ್ಲ? ಎಂದು ಹೇಳಿದ್ದ. (ಇಲ್ಲಿ "ಸಾರ್ವಜನಿಕ ಕಾಳಜಿ' ಎಂದರೆ ಜಾಗತೀಕರಣದ 
ವಿರುದ್ಧದ ಪ್ರತಿರೋಧ ಎಂದೂ "ವಿಶ್ವ ಆರ್ಥಿಕತೆ” ಎಂದರೆ ಜಾಗತೀಕರಣ ಎಂದೂ 
ಅನುವಾದ ಮಾಡಿಕೊಂಡರೆ, ಈ ಮಾತಿನ ಒಳಮರ್ಮ ತಿಳಿಯುತ್ತದೆ) 


ಆದರೆ 1999ರ ಪ್ರತಿರೋಧವನ್ನು ಜಾಗತೀಕರಣ ತನ್ನ ಜೀರ್ಣಾಗ್ನಿಯಲ್ಲಿ 
ಸೇರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ, ಪ್ರತಿಭಟನೆ ಮುಂದುವರೆಯುತ್ತಲೇ ಹೋಯಿತು. 
ಆದರೆ 2000ದ ಫೆಬ್ರವರಿಗೆ ವಿಶ್ವ ಸಾಮಾಜಿಕ ವೇದಿಕೆಯ ರೂಪು-ರೇಶೆಗಳು ಆಕಾರ 
ತಳೆಯಲು ಪ್ರಾರಂಭಿಸಿದವು. ಇದರಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದವರೆಂದರೆ, ಫ್ರೆಂಚ್‌ 
N.6.0. ಆದ ಓ11ಓ0ಿ, ಬ್ರೆಜಿಲ್‌ನ ಉದ್ಯೋಗಿಗಳ ಸಂಘಟನೆ, ಬ್ರೆಜಿಲಿಯನ್‌ 
N.G.0. ಗಳ ಒಕ್ಕೂಟದ ಮುಖ್ಯಸ್ಥ ಇತ್ಯಾದಿಗಳು. ಇವರೆಲ್ಲರೂ ಒಟ್ಟಿಗೆ ಸೇರಿ, 
2000ದ ಜೂನ್‌ನಲ್ಲಿ ವೇದಿಕೆಯ ಪ್ರಸ್ತಾವನೆಯನ್ನು ಮುಂದಿಟ್ಟರು. ಇದಕ್ಕೆ ರಂಗ ಸಿದ್ಧತೆಯಾಗಿ 
ಪ್ಯಾರಿಸ್ಸಿನಲ್ಲಿ ಸಮಾವೇಶವನ್ನು ನಡೆಸಿದರು. ಇದರ ಮೂಲ ಉದ್ದೇಶ ಜಾಗತೀಕರಣದ 
ವಕ್ತಾರ ಸಂಸ್ಥೆಗಳನ್ನು ಪುನಶ್ಚೇತನಗೊಳಿಸಿ, ಜಾಗತೀಕರಣದ ಪ್ರಕ್ರಿಯೆಯನ್ನು “ಕೆಳಗಿನಿಂದ” 
ಪ್ರಾರಂಭಿಸಬೇಕು ಎನ್ನುವುದು. ಜಾಗತಿಕ ಮಟ್ಟದಲ್ಲಿ ಅಮೆರಿಕನ್‌ ಪ್ರಭಾವವನ್ನು ತಗ್ಗಿಸಿ, 
ಯೂರೋಪಿಯನ್‌ ಯೂನಿಯನ್‌ ಗೆ ಬೆಂಬಲ ನೀಡಿದ ಈ ವೇದಿಕೆ, 
ಬಂಡವಾಳಶಾಹಿಯೂ ಅಲ್ಲದ, ಅತ್ತ ಸೋಷಿಯಲಿಸ್ಟ್‌ ಕೂಡ ಅಲ್ಲದ, ಹೊಸ "ಮೂರನೆಯ 
ದಾರಿ'ಯನ್ನು ಬೆಂಬಲಿಸುವುದಾಗಿ ಹೇಳಿಕೊಂಡಿತು. ಈ ಮೂರನೆಯ ದಾರಿ ಎಂದರೆ, 
ಜಾಗತೀಕರಣದ ಫಲವನ್ನು ಎಲ್ಲರೂ ಉಣ್ಣಬೇಕು, ಉಣ್ಣಬಹುದು ಎಂಬ ನಂಬಿಕೆಯ 
ಮೇಲೆ ನಿಂತ ಒಂದು ಮಾದರಿ. ಇದು ಜಾಗತೀಕರಣದ ಬಂಡವಾಳಶಾಹಿಯನ್ನು 
ರಾಷ್ಟ್ರೀಯ ಬಂಡವಾಳಶಾಹಿಯ ನೆಲೆಯ ಮೇಲೆ ನಿಂತು ವಿರೋಧಿಸುತ್ತದೆ. ಆದರೆ 
ಜಾಗತೀಕರಣವೆನ್ನುವುದಾಗಿ ರಾಷ್ಟ್ರೀಯ ಬಂಡವಾಳ ತನ್ನ ಆಂತರಿಕ ಬಿಕ್ಕಟ್ಟಿನಿಂದ 


po 


Ne 
af eee. ದು 
(NL 


ಅಂತರರಾಷ್ಟ್ರೀಯ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿರುವ ಪ್ರಕ್ರಿಯೆಯಾದ್ದರಿಂದ ಮತ್ತೆ ಇದನ್ನು 
ರಾಷ್ಟ್ರೀಯ ಗಡಿಯೊಳಗೆ ಬಂಧಿಸಿಡುವುದು ಚರಿತ್ರೆಯ, ಮತ್ತು ಬಂಡವಾಳಶಾಹಿ 
ಬೆಳವಣಿಗೆಯ ಬಗ್ಗೆ ಬೇಕೆಂದೇ ಕುರುಡಾಗಿರುವುದು ಎಂದಷ್ಟೇ ಅರ್ಥ. ಬಂಡವಾಳ 
ಶಾಹಿಯನ್ನು ಸಂಪೂರ್ಣವಾಗಿ ವಿರೋಧಿಸುವುದಾಗಲೀ, ನಿರ್ನಾಮ ಮಾಡುವುದಾಗಲೀ 
ಇವರ ಉದ್ದೇಶ ಆಗಿರಲಿಲ್ಲ ಎನ್ನುವುದು ಇಲ್ಲಿ ಮುಖ್ಯವಾದ ವಿಚಾರ. 


WSF ನ ಮೊದಲ ಆಶಯವೇ ಹೀಗೆ ಬಂಡವಾಳಶಾಹಿ ಶಕ್ತಿಗಳ ಜತೆ ಅನುಸಂಧಾನ 
ಮಾಡಿಕೊಳ್ಳುವತ್ತ ವಾಲಿರುವುದು ಆಶ್ಚರ್ಯವಾದದ್ದೇನೂ ಅಲ್ಲ, ವೇದಿಕೆಯ ಪ್ರಮುಖ 
ವಕ್ತಾರನಾದ ATTAC, ಫ್ರಾನ್ಸ್‌ ದೇಶದ ಬಹು ದೊಡ್ಡ 11.೧.೦. ಮುಂದೆ WSF 
ಇತರೆ ಅಂತರರಾಷ್ಟ್ರೀಯ ಮಟ್ಟದ N.G.0. ಗಳಾದ OXFAX, ACTIONAID 
ಇತ್ಯಾದಿಗಳೂ ಸೇರಿಕೊಂಡವು. ಇದರ ಜತೆ ಕೆಲ ರಾಷ್ಟ್ರಗಳ ಟ್ರೇಡ್‌ ಯೂನಿಯನ್ನುಗಳೂ 
ಭಾಗಿಯಾಗಿದ್ದು ಒಂದು ವಿಪರ್ಯಾಸ. ಆದರೆ ಬಹುತೇಕ ಟ್ರೇಡ್‌ ಯೂನಿಯನ್ನುಗಳು 
ತಮ್ಮ ಮೂಲ ಉದ್ದೇಶ ಮತ್ತು ತಾತ್ವಿಕತೆಗಳನ್ನು ಬಿಟ್ಟುಕೊಟ್ಟು, ಕೇವಲ ಚೌಕಾಸಿ 
ಮಾಡುವ ಕೂಟಗಳಾಗಿ ಬಿದ್ದಿರುವುದರಿಂದ, !1.ಆ.0ಿ. ಗಳ ಜತೆಗೂಡಲು ಅವುಗಳಿಗೆ 
ಅಷ್ಟೇನೂ ಹಿಂಜರಿಕೆ ಇರಲಿಲ್ಲ, 


ಈ ಒಕ್ಕೂಟದ ಪ್ರಕಾರ ಸಿಯಾಟಲ್‌ ಇತ್ಯಾದಿಗಳ ಕಡೆ ನಡೆದ ತೀವ್ರಗಾಮಿ 
ಪ್ರತಿಭಟನೆಯಿಂದ ಯಾವುದೇ ಪ್ರಯೋಜನವಿಲ್ಲ ಅದರ ಬದಲು, ಜಾಗತೀಕರಣದ 
ಪ್ರಕ್ರಿಯೆಯಲ್ಲಿ ಎಲ್ಲರೂ ಭಾಗವಹಿಸುವಂಥ ಸೌಹಾರ್ದಯುತ ಮಾತುಕತೆ ಮತ್ತು 
ಪಾರದರ್ಶಕತೆಯ ಸಂದರ್ಭವನ್ನು ಸೃಷ್ಟಿಸಿ, ಅಭಿವೃದ್ದಿಯ ಲಾಭವನ್ನು ಮೂರನೆಯ 
ಜಗತ್ತು ಪಡೆಯುವಂಥ ಸುಧಾರಣೆಯ ಮಾರ್ಗವೇ ಈ ಪರ್ಯಾಯದ ಮೂಲ ಸೂತ್ರ. 
WSFನ “ಇನ್ನೊಂದು ಪ್ರಪಂಚ ಸಾಧ್ಯ” ಎನ್ನುವ ಘೋಷಣೆಯ ಹಿಂದಿನ ಆಶಯವೂ 
ಇದೇ. 


ಮೇಲುನೋಟಕ್ಕೆ ಈ “ಮೂರನೆಯ ದಾರಿ'ಯಾದ ಸುಧಾರಣೆಯ ಬಯಕೆಯಲ್ಲಿ 
ಏನು ತಪ್ಪಿದೆ ಎನ್ನಿಸಬಹುದು. ಆದರೆ, ಜಾಗತೀಕರಣದ ಲಾಭವನ್ನು ಎಲ್ಲರೂ ಪಡೆಯುವುದು 
ಅಥವಾ ಪಡೆಯಬಹುದು ಎಂಬುದೇ ಒಂದು ವಿಪರ್ಯಾಸದ ಮಾತು. ಹಾಗೆ ಸಂಪತ್ತು 
ಸಮಾನವಾಗಿ ಹಂಚಿಕೆಯಾಗುವುದಾದರೆ, ಅದು ಜಾಗತೀಕರಣವೆಂದು ಅನ್ನಿಸಿಕೊಳ್ಳುವುದೇ 
ಇಲ್ಲ ಸಂಪತ್ತಿನ ಹಂಚಿಕೆ ಬಂಡವಾಳಶಾಹಿಗಳ ನಿಘಂಟಿನಲ್ಲಿ ಎಂದೂ ಇರಲಿಲ್ಲ; ಇರುವುದು 
ಸಾಧ್ಯವೂ ಅಲ್ಲ. ಬಂಡವಾಳಶಾಹಿಯನ್ನು ವಿರೋಧಿಸುವ ಉದ್ದೇಶ ಸ್ಪಷ್ಟವಾಗಿಲ್ಲದೇ 
ಇದ್ದಾಗ ಸುಧಾರಣೆ ಬಹಳ ಆಕರ್ಷಕವಾಗಿ ಕಾಣುತ್ತದೆ. ಹಾಗೆಯೇ ಸುಧಾರಣೆಯ 


ಶ್ರ ಆ 


ಗುತ್ತಿಗೆಯನ್ನು ಹಿಡಿದುಕೊಳ್ಳುವ ಅವಕಾಶ ಕೂಡ. ಯಾಕೆಂದರೆ ಜನರು ಕ್ರಾಂತಿಮಾರ್ಗವನ್ನು 
ಬಿಟ್ಟುಕೊಟ್ಟು, ಸುಧಾರಣೆಯ ಮುಕ್ತಾಫಲಗಳಿಗಾಗಿ ಕಾಯುತ್ತಾ ಕೂಡುವಂಥ ಸನ್ನಿವೇಶವನ್ನು 
ಉಂಟುಮಾಡಲೆಂದೇ ಜಾಗತಿಕ ಸಂಸ್ಥೆಗಳು !.ಆ.ಲಿ. ಎಂಬ ಬೃಹತ್‌ ಜಾಲವನ್ನು 
ಮೂರನೇ ಜಗತ್ತಿನ ಮೇಲೆ ಬೀಸಿರುವುದು ಎಂಬುದು ಈಗ ರಹಸ್ಯವಾದ ವಿಚಾರವೇನಲ್ಲ, 
ಈ ಜಾಗತೀಕರಣದ ಅಡ್ಡೆಗಳಲ್ಲಿ ಒಂದಾದ ವಿಶ್ವಬ್ಯಾಂಕ್‌ ್ಹ.6.೦. ಗಳ ಮೂಲಕ 
ಮಿಲಿಯನ್‌ಗಟ್ಟಲೆ ಹಣವನ್ನು ಬಡರಾಷ್ಟ್ರಗಳ “ಅಭಿವೃದ್ಧಿ? ಕಾರ್ಯಕ್ರಮಕ್ಕೆ 
ಖರ್ಚುಮಾಡುತ್ತಿದೆ. ಮತ್ತು ಈ N.6.೦. ಗಳನ್ನು "ನಾಗರಿಕ ಸಮಾಜದ' ಭಾಗವೆಂಬಂತೆ 
ಷರತ್ತನ್ನು ವಿಧಿಸುತ್ತದೆ. ಇದನ್ನೇ ಸರ್ಕಾರಗಳು "ಜನರ ಪಾಲ್ಗೊಳ್ಳುವಿಕೆ ಎಂದು ಬಣ್ಣಿಸುತ್ತವೆ. 
ಆದರೆ ಈ ಹಣದಲ್ಲಿ ಬಹು ಪಾಲು. N.6.೦. ಗಳ ಪಾಲನೆ ಮತ್ತು ಉನ್ನತ ಸರ್ಕಾರಿ 
ಅಧಿಕಾರಿಗಳ ದುಂದು ವೆಚ್ಚಕ್ಕೆ ಖರ್ಚಾಗುತ್ತದೆ. ಒಂದು ಅಂಕಿ ಅಂಶದ ಪ್ರಕಾರ, 
ಅಮೆರಿಕಾವನ್ನು ಹೊರತುಪಡಿಸಿ, ಭಾರತದ N್ಹ.G.0. ಗಳಿಗೆ ಹರಿದು ಬಂದಿರುವ 
ವಿದೇಶಿ ಹಣ 2.3 ಬಿಲಿಯನ್‌ ಡಾಲರ್‌ಗಳು! ಅಂದರೆ, N.G.0೦. ಗಳ ಮೂಲಕ 


ಜಾಗತಿಕ ಸಂಸ್ಥೆಗಳು ಸಾಮಾಜಿಕ ಅಭಿವೃದ್ಧಿಯ ಖಾಸಗೀಕರಣ ಮಾಡಿಬಿಟ್ಟಿದೆ! 


ಆದರೆ, ಒಂದು ಕಡೆ ಸರ್ಕಾರಗಳು ತಮ್ಮ ಜನ ವಿರೋಧಿ ಧೋರಣೆ / ನೀತಿಗಳಿಂದ 
ಸಾಮಾಜಿಕ ಬವಣೆಗಳನ್ನು ಹೆಚ್ಚಿಸುತ್ತಾ, ಇನ್ನೊಂದು ಕಡೆ ಈ ಬವಣೆಗಳಿಂದ ಜನರು 
ಬೇಸತ್ತು ಬಂಡೇಳುವುದನ್ನು ತಡೆಯಲು, N.G.0. ಗಳನ್ನು ಕುಷನ್ನಿನಂತೆ ಬಳಸಿಕೊಳ್ಳುತ್ತದೆ. 
ಇದರಿಂದ ಜನರು ತಮ್ಮ ಮೂಲಭೂತ ಹಕ್ಕುಗಳಿಗಾಗಿ ಹೋರಾಡುವ ಮಾರ್ಗದಿಂದ 
ವಿಚಲಿತರನ್ನಾಗಿಸುತ್ತದೆ. 


ತಮ್ಮ ಸೇವೆಯನ್ನು ಇಷ್ಟೊಂದು ಸಮರ್ಪಕವನ್ನಾಗಿ ಮಾಡಿರುವ, ಮಾಡುತ್ತಿರುವ 
N.6.0.ಗಳನ್ನು ಜಾಗತಿಕ ಸಂಸ್ಥೆಗಳು, ಬಿಟ್ಟುಕೊಟ್ಟಾರೆಯೇ? ಜಾಗತೀಕರಣದ 
ದುಷ್ಪರಿಣಾಮಗಳಿಂದ ಜನ ಬಂಡೇಳುವುದನ್ನು ತಪ್ಪಿಸಲು WSF ನಂಥ ಶಕ್ತಿಗಳು 
ಘೋಷಿಸುತ್ತವೆ. ಅದರ ನೇರ ಪರಿಣಾಮವೇ WSF ನ N.G.0.ಕ5ರಣ! WSF ನಲ್ಲಿ 
ಅನೇಕ ಕಾರ್ಮಿಕ, ರೈತ ಮತ್ತು ಶ್ರಮಿಕ ಸಂಘಟನೆಗಳೂ ಇವೆಯಾದರೂ, ಯಾರನ್ನು 
ಒಳಗೊಳ್ಳಬೇಕು, ಯಾರನ್ನು ಹೊರಗಿಡಬೇಕು ಎಂಬುದರಲ್ಲಿ WSF ನ ರಾಜಕೀಯ 
ಅಡಗಿದೆ. ಅಲ್ಲಿ ರಾಜಕೀಯ ಪಕ್ಷ ಮತ್ತು ಮಿಲಿಟರಿ ಸಂಘಟನೆಗಳಿಗೆ ಪ್ರವೇಶವಿಲ್ಲ 
ಎಂದು ಹೇಳಿಕೊಂಡರೂ, ಸರ್ಕಾರಿ ಪ್ರತಿನಿಧಿಗಳು ಮತ್ತು ರಾಜಕೀಯ ವ್ಯಕ್ತಿಗಳಿಗೆ ಅವಕಾಶ 
ಮಾಡಿಕೊಡಲಾಗಿದೆ. ಜನಪರ ಹೋರಾಟಗಾರರನ್ನು ರಾಷ್ಟ್ರೀಯ ವಿಮೋಚನೆಗಾಗಿ 
ಸಶಸ್ತ್ರ ಹೋರಾಟ ನಡೆಸುತ್ತಿರುವವರನ್ನು, ಬಂಡವಾಳಶಾಹಿ - ಸಾಮ್ರಾಜ್ಯಶಾಹಿ ಶಕ್ತಿಗಳ 
ನಿರ್ನಾಮಕ್ಕೆ ಬದ್ಧರಾದ ರ್ಯಾಡಿಕಲ್‌ ಪಕ್ಷಗಳನ್ನೂ ಹೊರಗಿಡಲಾಗಿದೆ. ಆದರೆ ಜಾಗತೀಕರಣದ 


ಹಾ ಶೂದ್ರ 


ಸಪವಿಡುವ ಪಕ್ಷಗಳು ಮತ್ತು ಸರ್ಕಾರಗಳನ್ನು ಒಳಗಿಡಲಾಗಿದೆ. 


ಇದರ ಒಟ್ಟಾರೆ ಪರಿಣಾಮವಾಗಿ, WSF ನಲ್ಲಿ ಪಾಲ್ಗೊಳ್ಳುತ್ತಾ ಬಂದ, ಮತ್ತು 


ಪ್ರಜ್ಞಾಪೂರ್ವಕವಾಗಿ ಹೊರಗಿಡಲ್ಲಟ್ಟ ಅನೇಕ ಸಂಘಟನೆಗಳು ಸೇರಿ WSF ನ ಚರಿತ್ರೆಯಲ್ಲೇ 
ಮೊದಲ ಬಾರಿಗೆ ಪರ್ಯಾಯ ಸಮಾವೇಶವನ್ನು ಮುಂಬೈನಲ್ಲಿ ಏರ್ಪಡಿಸಿದವು. 
ಮೊದಲಿನಿಂದಲೂ WSF ನ ಸಮಾವೇಶಗಳಲ್ಲಿ ಭಾಗವಹಿಸಿರುವ ನವೋಮಿ ಕ್ರೀನ್‌ 
ಎಂಬಾಕೆಯ ಪ್ರಕಾರ, “ಇಲ್ಲಿ ಯಾರು, ಹೇಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ 
ಎಂಬುದು ಬಹಿರಂಗ ಚರ್ಚೆ ಮೂಲಕ ನಡೆಯುವುದಿಲ್ಲ, ಇಲ್ಲಿ ಮುಂದಿನ ಕಾರ್ಯ 
ಚಟುವಟಿಕೆಗಳನ್ನು ಕುರಿತ ಮುಕ್ತ ಸಂವಾದಕ್ಕೆ ಅವಕಾಶವಿಲ್ಲ”. ಆದರೆ WSF ತನ್ನ 
ಚಾರ್ಟರ್‌ನಲ್ಲಿ ತಾನು “ಪರ್ಯಾಯ ಜಗತ್ತನ್ನು ಅನ್ವೇಷಿಸುವ ಮತ್ತು ಅದನ್ನು ಪೋಷಿಸುವ 
ಪ್ರಕ್ರಿಯೆ ಮಾತ್ರ” ಎಂದು ಹೇಳಿಕೊಂಡಿದೆ. ಅಲ್ಲದೆ ಅದು ತನ್ನ ಬಹುಸರದ, 
ವೈವಿಧ್ಯಮಯತೆಯನ್ನೇ ಜಾಗತೀಕರಣದ ಏಕಮುಖೀ, ಅಧಿಕಾರ ಕೇಂದ್ರಿತ ರಚನೆಗೆ 
ಪರ್ಯಾಯಾುವೆಂಬಂತೆ, ಬಹುಮುಖತೆಯನ್ನೇ ಒಂದು ಸಿದ್ಧಾಂತವೆನ್ನುವಂತೆ 
ವೈಭವೀಕರಿಸುತ್ತದೆ. ನಿಜವಾದ ಅರ್ಥದಲ್ಲಿ WSF ಒಂದು ನವ್ಯೋತ್ತರ (Post mod- 
rn) ರಚನೆ. ಅಂದರೆ ಅಲ್ಲಿ ಜಾಗತೀಕರಣದ ವಿರುದ್ಧ ಯಾವುದೇ ಸ್ಪಷ್ಟವಾದ ನಿಲುವಾಗಲೀ, 
ಬಂಡವಾಳಶಾಹಿ - ಸಾಮ್ರಾಜ್ಯಶಾಹಿ ಶಕ್ತಿಗಳ ವಿರುದ್ದ ಯಾವುದೇ ನಿರ್ದಿಷ್ಟವಾದ 
ಕಾರ್ಯಾಚರಣೆಯನ್ನಾಗಲೀ ರೂಪಿಸುವ ಪ್ರಸಾಪವಿಲ್ಲ ತಾನು ಯಾವುದೇ "ಕೇಂದ್ರ'ಕ್ಕೂ 
ಬದ್ದನಲ್ಲ ಎನ್ನುವುದು. ಯಾವುದೇ ಪ್ರಣಾಳಿಕೆ ಅಥವಾ ಸಿದ್ಧಾಂತದ ಹೊಣೆಯಿಂದ 
ತಪ್ಪಿಸಿಕೊಂಡಂತೆ ಅಲ್ಲವೆ? 
ಇದಕ್ಕೆ ಪರ್ಯಾಯವಾಗಿ ರೂಪುಗೊಂಡ ಬಣ 2004 ನ ಉಗಮವಾದದ್ದು 
2003ರ ಜೂನ್‌ನಲ್ಲಿ ಗ್ರೀಸ್‌ ದೇಶದಲ್ಲಿ ನಡೆದ ಅಂತರರಾಷ್ಟ್ರೀಯ ಕ್ಯಾಂಪಿನಲ್ಲಿ, ನೂರಕ್ಕೂ 
ಮೀರಿದ ಜನ ಸಂಘಟನೆಗಳ ಒಕ್ಕೂಟವಾದ ॥nternational League of Peoples’ 
Struggles (1.೧5) ಅದೇ ವರ್ಷ ಜುಲೈನಲ್ಲಿ ನೆದರ್‌ಲ್ಯಾಂಡಿನಲ್ಲಿ ನಡೆದ ಸಭೆಯಲ್ಲಿ 
WSF ನ ಪಾಲುದಾರರಾದ ೫.೮.೦. ಗಳನ್ನು ಮತ್ತು ಅದರ ಜಾಗತೀಕರಣ ಕುರಿತ 
ಮೃದು ಧೋರಣೆಯನ್ನು ಪ್ರತಿಭಟಿಸಿ, WSF ನಡೆಯುವ ದಿನ - ಸ್ಥಳದಲ್ಲೇ ಪರ್ಯಾಯ 
ಸಮಾವೇಶವನ್ನು ನಡೆಸಲು ತೀರ್ಮಾನಿಸಿತು. ಅದರ ಫಲಿತಾಂಶವಾಗಿ 11೧-2004 
WSF ಗೆ ಜಾಗತೀಕರಣದ ಪೋಷಕರೇ ಹಣದ ನೆರವನ್ನು ನೀಡುವುದನ್ನು ತೀವುವಾಗಿ 
ಪ್ರತಿಭಟಿಸಿದ ಈ ಜನಪರ ಸಂಘಟನೆಗಳು ಯಾವ ಹೊರಗಿನ ಹಣದ ನೆರವೂ ಇಲ್ಲದೆ, 
ಎಷ್ಟು ಸಾಧ್ಯವೊ ಅಷ್ಟರಮಟ್ಟಿಗೆ ಪರ್ಯಾಯ ಸಮಾವೇಶವನ್ನು ಏರ್ಪಡಿಸಿತು. ತನ್ನನ್ನು 
ವಿರೋಧಿಸುವುದಕ್ಕೆ ಜಾಗತೀಕರಣದ ಶಕ್ತಿಗಳು ಯಾಕೆ ಹಣದ ನೆರವನ್ನು ನೀಡುತ್ತವೆ 
25 f 


ಹ 


ಎಂಬುದು ಅಂಥ ಯಕ್ಷ ಪ್ರಶ್ನೆ ಏನಲ್ಲ ಖಣ] ತರಹದ ನಿಜವಾದ ವಿರೋಧವನ್ನು 
ತಡೆಯಲು, WSF ನಂಥ “ನಿರ್ಬಂಧಿತ ವಿರೋಧ” (coಗtrolled opposition) 
ವನ್ನು ಪೋಷಿಸುವುದೇ ಮೇಲಲ್ಲವೆ? ಚಾಮ್‌ಸ್ಕಿಯ Manufacturing consent 
ಪರಿಕಲ್ಪನೆಯನ್ನು ಬದಲಾಯಿಸಿ ಹೇಳುವುದಾದರೆ WSF ಒಂದು ರೀತಿಯ "Manu- 
facturing Dissent"! ಅಂದರೆ ಅಸಮ್ಮತಿಯನ್ನು ತಯಾರು ಮಾಡುವ ಆ ಮೂಲಕ 
ಪ್ರತಿರೋಧವನ್ನು ನಿಯಂತ್ರಿಸುವ ಷಡ್ಯಂತ್ರ. 


“ಬೇರೊಂದು ಪ್ರಪಂಚ ಸಾಧ್ಯ' ಎನ್ನುವುದಾದರೆ, ಆ ಪ್ರಪಂಚ ಸಾಮ್ರಾಜ್ಯಶಾಹಿಯ 
ಆಧಾರಸ್ತಂಭಗಳಾದ WB/IMF/WTO/MNC ಇತ್ಯಾದಿ ಬಂಡವಾಳಶಾಹಿ ಏಜೆಂಟ್‌ 
ಸಂಸ್ಥೆಗಳು ವಿಧಿಸಿರುವ ಆರ್ಥಿಕ ನಿರ್ಬಂಧ, ಸಾಮಾಜಿಕ ಹತೋಟಿ ಮತ್ತು ದಮನಕಾರಿ 
ನೀತಿಗಳಿಂದ ವಿಮುಕ್ತವಾಗಿರಬೇಕು. ಮತ್ತು ರಾಷ್ಟ್ರಗಳು ಸ್ವಯಂ ನಿರ್ಧಾರ ತೆಗೆದುಕೊಳ್ಳುವ 
ಸ್ವಾತಂತ್ರ್ಯ ಮತ್ತು ಆರ್ಥಿಕ ಸ್ವಾವಲಂಬನೆಯನ್ನು ಕೊಂಡೊಯ್ಯುವ ಬದಲಾವಣೆ ಜನಪರ 
ಹೋರಾಟದಲ್ಲಿ ತೊಡಗುವುದರ ಮೂಲಕ ದಕ್ಕಬಹುದೇ ಹೊರತು, ಶೋಷಿತರ ಜತೆ 
ಮಾಡಿಕೊಳ್ಳುವ ಅನುಸಂಧಾನ ಅಥವಾ ಅವರು ಬಯಸುವ ಸುಧಾರಣೆಯಿಂದ ಅಲ್ಲ 


ಎಂಬುದು ಖಣ ನ ನಿಲುವು. 


MR ಬಗ್ಗೆ ಬಂದಿರುವ ಪ್ರಮುಖ ಟೀಕೆ ಎಂದರೆ ಅದು ಶಸ್ತ್ರಹೋರಾಟದಲ್ಲಿ 
ನಂಬಿಕೆಯಿರುವವರೂ ಅದರಲ್ಲಿ ಸೇರಿದ್ದರು ಎಂಬುದು. ಆದರೆ ಅಲ್ಲಿ ಅನೇಕ ಅಹಿಂಸಾವಾದಿ 
ಸಂಘಟನೆಗಳೂ ಇದ್ದವು. ಜಾಗತೀಕರಣದ ವಿರುದ್ದ WSF ನಿಂದ ಯಾವುದೇ ಅರ್ಥಪೂರ್ಣ 
ವಿರೋಧ ಹೊರಹೊಮ್ಮುವುದು ಸಾಧ್ಯವಿಲ್ಲ ಎಂಬುದೇ ಅಲ್ಲಿನ ವಿವಿಧ ಸಂಘಟನೆಗಳನ್ನು 
ಒಟ್ಟಿಗೆ ಸೇರಿಸಿದ್ದ ಸೂತ್ರ. | 


MR ಪ್ರತಿನಿಧಿಸಿದ್ದು, ಆಗಲೇ ಹೇಳಿದ ಹಾಗೆ, ಬಂಡವಾಳಶಾಹಿ ಹಣದ 
ನೆರವಿಲ್ಲದೆ, ತಮ್ಮ ಹೋರಾಟಗಳನ್ನು ರೂಪಿಸುತ್ತಿರುವ ಜನಪರ ಸಂಘಟನೆಗಳು. ಇದನ್ನು 
ಒಪ್ಪಿಕೊಂಡರೆ SF ಪ್ರತಿನಿಧಿಸುತ್ತಿದ್ದ ಜೀವನಶೈಲಿಯನ್ನೂ, ವಿದೇಶಿ ಹಣದ ನೆರವನ್ನೂ 
ತಿರಸ್ಕರಿಸಿದಂತೆ. ಇದಕ್ಕೆ ಸಿದ್ಧರಿಲ್ಲದವರಿಗೆ ್ಬMಔ ಅನ್ನು ಟೀಕಿಸಲು “ಹಿಂಸೆಯ ಪ್ರಶ್ನೆ 
ಒಂದು ಸುಲಭವಾದ ಆಯುಧವಾಗುತ್ತದೆ. 

WSF ಗೂ, ಜಾಗತೀಕರಣವನ್ನು ಪೋಷಿಸುವ ವಿಶ್ವ ಬ್ಯಾಂಕ್‌ ಎಂಬ ಸಂಸ್ಥೆಗೂ 
ಇರುವ ನಂಟನ್ನು ತಿಳಿಯಲು ಮುಂಬೈ ಮೇಳಕ್ಕೆ ಶುಭ ಕೋರಿ, ವಿಶ್ವ ಬ್ಯಾಂಕ್‌ನ ಅಧ್ಯಕ್ಷ 
ಜೇಮ್ಸ್‌ ವೆಲ್‌ಫೆನ್‌ಸೋನ್‌ ಕಳುಹಿಸಿದ್ದ ಸಂದೇಶವೇ ಸಾಕ್ಷಿ. “WSF ಅಭಿವೃದ್ದಿ 
ಗುರಿಯನ್ನುಳ್ಳ ಜಾಗತಿಕ ವಿಷಯಸೂಚಿಯನ್ನು ಪುನರ್‌ ಸ್ಥಾಪಿಸಲು ಸಹಾಯ ಮಾಡುತ್ತದೆ” 


26 
ಸಾಸ 
ಕದ್ರು 


ದಿ 
ಎಂಬ ಆಶಯದಿಂದ ಪ್ರಾರಂಭವಾಗುವ ಅವನ ಪತ್ರ, “ಮಾರುಕಟ್ಟೆ ಆರ್ಥಿಕತೆಯನ್ನು 
ಎಲ್ಲರಿಗೂ ತಲುಪುವಂತೆ ಮಾಡದಿದ್ದರೆ, ಕೆಲವರು ಮಾತ್ರ ಅದರ ಲಾಭ ಪಡೆಯುತ್ತಾರೆ” 
ಎಂದು ಮುಕ್ತಾಯವಾಗುತ್ತದೆ. ಲಾಭವನ್ನು ಹಂಚಿಕೊಳ್ಳುವುದೇ ಜಾಗತೀಕರಣದ 
“ಮಾನವೀಯ” ಮುಖವೆಂಬಂತೆ ಚಿತ್ರಿಸುವುದರಲ್ಲಿ ವಿಶ್ವ ಬ್ಯಾಂಕ್‌ ಅಥವಾ WSF 
ನಡುವೆ ತೀವ್ರ ಭಿನ್ನಾಭಿಪ್ರಾಯಗಳಿಲ್ಲ ಎನ್ನುವುದು ಗಮನಿಸಬೇಕಾದ ವಿಚಾರ. 


ಮುಂಬೈನಲ್ಲಿ ಏಕಕಾಲಕ್ಕೆ ನಡೆದ ಈ ಸಮಾವೇಶಗಳ ದೃಶ್ಯಾನುಭವ ಇವೆರಡಕ್ಕೂ 
ಇರುವ ತಾತ್ವಿಕ ಹಾಗೂ ಸೈದ್ಧಾಂತಿಕ ವ್ಯತ್ಯಾಸಗಳಿಗೆ ಹಿಡಿದ ಕನ್ನಡಿಯಂತಿತ್ತು. WSF ನ 
ಒಟ್ಟು ಖರ್ಚು ನೂರು ಕೋಟಿಗಳಿಗೂ ಮೀರಿದ್ದರೆ, MR ನ ಬಜೆಟ್‌ 20 ಲಕ್ಷ. 
ಸ್ವಾಭಾವಿಕವಾಗಿಯೇ ಅಲ್ಲಿನ ಜನಜಂಗುಳಿ, ರಂಗು ಇಲ್ಲಿ ಇರಲು ಸಾಧ್ಯವಿರಲಿಲ್ಲ ಅಲ್ಲಿ 
ದೇಶದ ಪ್ರತಿ N.G.೦. ಹಣ ಸುರಿದು ತಮ್ಮ ಪ್ರತಿನಿಧಿಗಳನ್ನು - ಕೆಲವೊಮ್ಮೆ ವಿಮಾನದಲ್ಲಿ 
ಕೂಡ ಕಳುಹಿಸಿದ್ದರೆ, ಇಲ್ಲಿ ಟಿಕೆಟಿಲ್ಲದೆ ಅಥವಾ ಟ೧7656೧/66 ಪ್ರಯಾಣ ಮಾಡಿ 
ಬಂದ ಬಡವರಿದ್ದರು. ಆದರೆ ತಮ್ಮ ಸ್ವಂತ ಹಣ ಖರ್ಚುಮಾಡಿಕೊಂಡು ಬಂದಿದ್ದವರೇ 
ಹೆಚ್ಚು. ಇತರೆ ಟರ್ಕಿ, ಪಿಲಿಪೈನ್ಸ್‌, ಇರಾನ್‌, ನೆದರ್‌ಲ್ಯಾಂಡ್‌, ಬಾಂಗ್ಲಾದೇಶ, ನೇಪಾಳ 
ಇತ್ಯಾದಿ ದೇಶಗಳಿಂದ ಬಂದ ಸಂಘಟನೆಗಳು ಕೂಡ ಹಣದ ಕೊರತೆಯಿಂದಾಗಿ ಹೆಚ್ಚಿನ 
ಸಂಖ್ಯೆಯಲ್ಲಿ ಪ್ರತಿನಿಧಿಗಳನ್ನು ಕಳುಹಿಸಲು ಆಗಿರಲಿಲ್ಲ. ಇವರಲ್ಲದೆ ಭಾರತ ಕಿಸಾನ್‌ 
ಯೂನಿಯನ್‌, ಪ್ರೊ. ನಂಜುಂಡಸ್ವಾಮಿ ಬಣದ ರೈತ ಸಂಘ, ಅನೇಕ ವಿದ್ಯಾರ್ಥಿ ಯುವ 
ಸಂಘಟನೆಗಳು ಮಹಿಳಾ ಜಾಗೃತಿ ಮುನ್ನೂರಕ್ಕೂ ಮೀರಿದ ಸಂಘಸಂಸ್ಥೆಗಳು ಇಲ್ಲಿದವು. 


ಅಲ್ಲಿ N.6.೦. ಗಳು ಕರೆ ತಂದಿದ್ದ ಬಡ ಆದಿವಾಸಿ, ದಲಿತ ಮತ್ತು ಗ್ರಾಮೀಣ 
ಮಹಿಳೆಯರ ಮಹಿಳಾ, ಪುರುಷರೂ ಇದ್ದರು. ಅಲ್ಲಿ ಉತ್ಸವವಿದ್ದರೆ, ಇಲ್ಲಿ ಉತ್ಸಾಹವಿತ್ತು 
ಅಲ್ಲಿ ವಿಜೃಂಭಣೆಯಿದ್ದರೆ ಇಲ್ಲಿ ಸಮೃದ್ಧತೆ ಇತ್ತು. ಅಲ್ಲಿ ಹಣದ ಹೊಳೆ ಹರಿಯುತ್ತಿದ್ದರೆ, 
ಇಲ್ಲಿ ಬದ್ಧತೆ ಇತ್ತು. 


WSF ನಲ್ಲಿ ಭಾಗವಹಿಸಿದ್ದ ಸಂಘಟನೆಗಳ ಪೈಕಿ ಅತ್ಯಂತ ಪೇಚಿನಲ್ಲಿ 
ಸಿಲುಕಿದ್ದವರೆಂದರೆ, ಬಹುಶಃ ನಮ್ಮ ಕಮ್ಯುನಿಸ್ಟ್‌ ಪಕ್ಷಗಳಾದ €P। ಮತ್ತು CPI(M). 
ಅತ್ತ ್ಬ.6.೦. ಗಳೊಡನೆ ಸಖ್ಯ ಬೆಳೆಸಬೇಕಾದ ಅನಿವಾರ್ಯತೆ, ಇತ್ತ ್ಬಔ ನಲ್ಲಿದ್ದ 
ರಾಡಿಕಲ್‌ ಬಣಗಳೊಂದಿಗೆ ಗುರುತಿಸಿಕೊಳ್ಳಲಾಗದ ಸಂದಿಗೃತೆಯನ್ನು ಅವರು ತಮ್ಮ 
ಬ್ಯಾನರುಗಳ ಮೂಲಕ ವ್ಯಕ್ತಪಡಿಸಲು ಯತ್ನಿಸಿದ್ದರು. WSF ನ ಘೋಷಣಾವಾಕ್ಕವನ್ನು 
ಬದಲು ಮಾಡಿ "Another Communist world is possible’ ಎಂಬ ಅವರ 
ಪತಾಕೆಗಳು ಮೇಳದ ಮಹಾದ್ದಾರದಲ್ಲೇ ಎಲ್ಲರನ್ನೂ ಸ್ವಾಗತಿಸುತ್ತಿದ್ದವು. 


ಜಾಗತೀಕರಣದ ವಿರುದ್ಧ ಎದ್ದಿರುವ ಇವೆರಡೂ ಅಲೆಗಳು ಮುಖ್ಯವಾದ 
ಬೆಳವಣಿಗೆಗಳೇ ಎಂಬುದರಲ್ಲಿ ಸಂಶಯವಿಲ್ಲ, ಆದರೆ ಜಾಗತೀಕರಣದ ಶಕ್ತಿಗಳ ಜತೆ 
ಯಾವುದೇ ಹೊಂದಾಣಿಕೆ ಮಾಡಿಕೊಳ್ಳದೆ ಹೋರಾಡಬೇಕಾದ ಅನಿವಾರ್ಯತೆಯಂತೂ 
ಗೋಡೆಯ ಮೇಲಿನ ಬರಹದಷ್ಟು ಸ್ಪಷ್ಟ. ಆದ್ದರಿಂದ ಇವೆರಡೂ ಬಣಗಳಲ್ಲಿ ಯಾವುದು 
ಸರಿ? ಯಾವುದು ತಪ್ಪು? ಎನ್ನುವುದನ್ನು ಜಾಗತೀಕರಣದ ಶಕ್ತಿಗಳೇ ತೋರಿಸಿಕೊಡುತ್ತವೆ. 


ಎರಡೂ ಕಡೆ ಭಾಗವಹಿಸಿದ ಅರುಂಧತಿ ರಾಯ್‌ ಎಲ್ಲ ಸಮಾನ ಮನಸ್ಕರೂ 
(ಇವರು ಎರಡೂ ಕಡೆಯೂ ಇದ್ದರು) ಪರಸ್ಪರ ಸಂವಾದದಲ್ಲಿ ತೊಡಗಬೇಕೆಂದು ಕರೆ 
ನೀಡಿದರು. !!ಣ ಎಂಬುವುದು WSF ನ ಒಳಗಡೆ ಇರುವ 1.೮.೦. ಗಳಲ್ಲದ ಅನ 
ಸಮಾನ ಮನಸ್ಕರ ಜತೆ ನಡೆಯಬೇಕಾದ ಸಂವಾದದತ್ತ ಇಟ್ಟ ಪ್ರಥಮ ಹೆಜ್ಜೆ ಕೂಡ. 


ಕೆ.ವಿ. ಸುಬ್ಬಣ್ಣನವರು ನಮ್ಮ ಸಾಂಸ್ಕೃತಿಕ ಲೋಕದ ದೊಡ್ಡ ಸಂಪತ್ತಾಗಿದ್ದರು. ಎಷ್ಟೊಂದು 
ರೀತಿಯ ಕೊಡುಗೆ: ಶೂದ್ರಕ್ಕೆ ತುಂಬ ಕತ್ತಿರವಾಗಿದ್ದರು. ಅವರ ಅಮೂಲ್ಯ ಬದುಕು, 
ಬರಹ ಮತ್ತು ಹೋರಾಟಕ್ಕೆ ಸಂಬಂಧಿಸಿದಂತೆ ಮುಂದಿನ ಸಂಚಿಕೆಯಲ್ಲಿ ಲೇಖನ 
ಪ್ರಕಟಿಸುವುದರ ಮೂಲಕ ಶ್ರದ್ದಾಂಜಲಿ ಅರ್ಪಿಸಲಾಗುವುದು. 


| ಶರ್ಮರ ಸ್ಮರಣೆಗೆ: | 
ರಾಮಚಂದ್ರ ಶರ್ಮ - 70 


ಕಿರಿಯ ನಾಗರಾಜ 

ಹಿರಿಯ ಆಮೂರ ಏನೆಲ್ಲಾ 
ಹೊಗಳಿ ತೆಗಳಿದರೂ ಸೊಪ್ಪು 
ಹಾಕದ ಶರ್ಮರಿಗೆ ಅಂದು 
ಬಿಂಕವೇ ಭಾಷಣವಾಗಿತ್ತು 


ಮಾತಿಗೆ ಮಾತು ಪ್ರತಿಮಾತು 

ಎಣಿಸಿ ಗುಣಿಸಿ ಪೋಣಿಸಿ 
ಎಂಥವರನ್ನೂ ಮಾತಿನ ಮೋಡಿಯಲ್ಲಿ 
ಬಂಧಿಸಿಬಿಡುವ ಈ ಜಾದೂಗಾರ 
ಇಂದೇಕೆ ಇಷ್ಟೊಂದು ಬಿಗುಮಾನ? 
ಆತ್ಮೀಯರಿಗೆಲ್ಲ ಕುತೂಹಲ ಅನುಮಾನ 


ಗಾಳಿಯ ಜೊತೆಯಲ್ಲಿ ಮೂಗಿನ 
ಒಳಹೊಕ್ಕು ನಿರಾಯಾಸವಾಗಿ 
ಹೊರಬಂದು ಬಿಡುವ ಸೊಳ್ಳೆಯಂಥ 
ಸೂಕ್ಷ್ಮ ಮನಸ್ಸಿನ ಶರ್ಮರಿಗೆ 
ಅದಾವುದೂ ಅತಿಶಯವೆನಿಸಿರಲಿಲ್ಲ 


ಕಾವ್ಯದಲ್ಲಿ ಕಾಮದ ಕಳೆಯನ್ನೇ 
ಪ್ರೇಮದ ಬೆಳೆಯೆಂದು ಭ್ರಮಿಸುವಂತೆ 
ಮೂಡಿದ ನವಕಾವ್ಯಬ್ರಹ್ಮ 


ಬದುಕು-ಬರಹಗಳ ಕುರಿತು 
ಮಾತು ಮಾತು ಮಾತು! 
ಮಾತುಗಳ ಮಧ್ಯೆ ಮಡದಿ ಪದ್ಮಳ ಕಣ್ಣೀರು 
ಕಣ್ಣೆಲ್ಲಾ ಕಿವಿಯಾಗಿ ಕೇಳುತ್ತಿದ್ದ 
ಸಭೆ ಒಂದು ಕ್ಷಣ ಮೂಕಮೌನ 
ಎಂ. ಪುಟ್ಟಪ್ಪ, ಕನ್ನಡ ವಿಭಾಗ, ಭಾರತೀಯ ಸಂಸ್ಕೃತಿ ವಿದ್ಯಾಪೀಠ, 
ವಿಜಯನಗರ, ಬೆಂಗಳೂರು-40. ಈ ಕವನವನ್ನು ಡಾಟ ಎಸ್‌.ವಿ. 
29 ಪ್ರಭಾವತಿಯವರು ಮೆಚ್ಚಿ ಶೂದ್ರಕ್ಕೆ ತಲುಪಿಸಿದರು. 


ಖ್‌ 


i 4 y 
ಈ), ಮ 
ಜ್‌ 


ಕುಳಿತಲ್ಲಿಂದಲೇ ಎದ್ದು 

ಸ್ವಲ್ಪವೂ ವಿಚಲಿತರಾಗದೆ ಎಲ್ಲರ 
ಬಾಯಲ್ಲೂ ಧಗ್ಗನೆ ನಗೆಬೆಂಕಿ 

ಹತ್ತಿಸಿದ ಆ ಬೆಳ್ಳಿ ಮೀಸೆಯ ಪೋರ 
ನೀರಜಳ ಹೃದಯ ಕದ್ದ ಬೋರ 
ಕೊನೆಗೂ ಶರ್ಮರ ಕಾವ್ಯದ 
ಮರ್ಮವನ್ನು ಭೇದಿಸಿದ ಅಭಿಮನ್ಯು 
ಪ್ರತಿಯಾಗಿ ಅಭಿಮನ್ಯುವಿನ ವಿದ್ವತ್ತನ್ನು 
ಅಣಕಿಸುತ್ತಲೇ ಅಳೆದು ಹರಡಿದ ಶರ್ಮ 
ಇವರಿಬ್ಬರಿಗೂ ಅಂಟಿಕೊಂಡ 

ಈ ಸ್ವಚ್ಛಂದ ಕರ್ಮ 

ಯಾರಿಗೆ ತಾನೆ ಕರ್ಮ 

ಈ ಗಂಡ-ಹೆಂಡಿರ ಒಳಮರ್ಮ 


“ದಿ; ಪುಟ್ಟಪ್ಪ 


ಪ್ರಸಿದ್ದಕವಿ ಬಿ.ಸಿ. ರಾಮಚಂದ್ರಶರ್ಮರವರ “70'ರ ಹುಟ್ಟುಹಬ್ಬವನ್ನು ನಾವೆಲ್ಲ 
ಸೇರಿ ಬೆಂಗಳೂರಿನ ಸೆನೆಟ್‌ ಹಾಲ್‌ನಲ್ಲಿ ಏರ್ಪಡಿಸಿದ್ದೆವು. ಇದು ಒಂಬತ್ತು 
ವರ್ಷಗಳ ಹಿಂದಿನ ಮಾತು. ಇದಕ್ಕೆ ಮುಖ್ಯ ಕಾರಣ : ಲಂಕೇಶ್‌ರವರು 
ಮತ್ತು ಡಿ.ಆರ್‌. ನಾಗರಾಜ್‌. ಈ ಕಾರ್ಯಕ್ರಮಕ್ಕಾಗಿಯೇ ಲಂಕೇಶ್‌ರವರು 
ಹೊಸದಾಗಿ ಷೂಟು ಪ್ಯಾಂಟನ್ನು ಹೊಲಿಸಿದ್ದರು. ಅದಕ್ಕೆ ಹೊಂದುವ ಟೈ 
ಬೇರೆ. ಕಾರ್ಯಕ್ರಮದ ನಂತರ ಸುಮಾರು ಇಪ್ಪತೈದು ಮಂದಿ ಸೆನೆಟ್‌ 
ಹಾಲ್‌ನ ಮೆಟ್ಟಿಲು ಮುಂದೆ ನಿಂತು ಫೋಟೊ ತೆಗೆಸಿಕೊಂಡಿದ್ದೆವು. 

ಆ ಶೂದ್ರ 


ಶೂದ್ರಕ್ಕೆ ಶುಭಾಷಯಗಳು: 
WO, EDV 


ಅಧಕ್ಷರು, ಕರ್ನಾಟಕ ಹಾಪ್‌ಕಾಮ್ಸ್‌, 


"ಲಿ 


ಲಾಲ್‌ಬಾಗ್‌, ಬೆಂಗಳೂರು - ೪. 


ee 


ಕಾರ್ತೀಕ 


ಊರೆಲ್ಲ ನೆರೆದು 
ಅರಳೆ ಮರದ ಸುತ್ತ 
ಚಿತ್ತಾರ ಬರೆದು 
ಹಣತೆಗಳ ಹಚ್ಚಿ 
ತಾರೆಗಳೆಲ್ಲಾ ಸಾಲಾಗಿ 
ಮೇಳೈಸಿದಂತಹ 
ದೀಪೋತ್ಸವ 

ಕತ್ತಲ ಓಡಿಸಲು 
ದೀಪಗಳ ಅದ್ವೈತ 
ಕತ್ತಲೂ ನಾಚುತ್ತದೆ 
ಅದು ಕಾರ್ತೀಕೆಯ ದಿನ 


ಕಾರ್ತೀಕ, 

ಮುಂಜಾವಿಗೂ ಮುಂಚೆ 
ಚಳಿಯಲ್ಲೂ ಓಡೋಡಿ 
ಉಳಿದು ಉರಿವ ದೀಪಗಳ 
ಕೂರಿತ್ತು ನೋಡುವಾಸೆ 
ನಾ: ಹಚ್ಚಿದುದಿದೆಂಬ 
ಕುರುಹನರಸುವ ಪರಿ 
ಅದು ಬಾಲ್ಕದಾ ದಿನ 


ಎಣ್ಣೆ ಹಣತೆಯ ಬದಲು 
ಮೇಣ ಬತ್ತಿಗಳುದುರಿ 
ವಿದ್ಯುದಾಲಂಕಾರವಾಯ್ತು 
ಒಳಗುಳಿದ ಕಿಚ್ಚನುರಿಸಲು 
ಒಲೆಗಳು ಬೇರೆಯಾಯ್ತು 
ಊರು ಕೇರಿಗಳಾಗಿ 
ಪೇಟೆ ಹತ್ತಿರವಾಯ್ತು 


ಅರಳೆ ಮರ ಎಂದೋ ಉದುರಿ 
ಕಾರ್ತೀಕ ಅವಶೇಷ ಉಳಿದಿಲ್ಲ 
ಕತ್ತಲು ನಗುತ್ತಿದೆ 
ಅದು ಕಾರ್ತೀಕದ ದಿನ 
- ಡಾ! ಮಂಜುನಾಥ ಪಿ.ಬಿ. 


ಡಾ! ಮಂಜುನಾಥ ಪಿ.ಬಿ., 297, 13ನೇ ಮೈನ್‌, ತಲಕಾವೇರಿ ಲೇಔಟ್‌, ಬೆಂಗಳೂರು - 92. 


ಯಹೂದ್ಯರು ಮತ್ತು ಇಸ್ರೇಲಿಯವುದು 
ದ ಖುಷ್ತಂತ್‌ ಸಿಂಗ್‌ 


ಯುರೋಪಿನ ಉದ್ದಗಲಕ್ಕೂ, ಸಂಯುಕ್ತ ರಾಷ್ಟ್ರ ಸಂಸ್ಥಾನಗಳಲ್ಲಿಯೂ ಹಾಗೂ 
ಶ್ವೇತವರ್ಣದ ಜನರಿರುವ ರಾಷ್ಟ್ರಗಳಲ್ಲಿಯೂ ಯಹೂದ್ಯರು ಮತ್ತು ಅರಬ್ಬರ ನಡುವೆ 
ದ್ವೇಷಭಾವನೆ ಬೆಳೆದದ್ದನ್ನು ನೋಡಿದಂತಹ ತಲೆಮಾರಿಗೆ ಸೇರಿದ ವ್ಯಕ್ತಿ ನಾನಾಗಿದ್ದೇನೆ. 
ಅನೇಕ ಯುರೋಪಿನ ದೇಶಗಳಲ್ಲಿ ಮುಖ್ಯವಾಗಿ ರಷ್ಯಾ ಮತ್ತು ಪೊಲೆಂಡ್ನಲ್ಲಿ ಯಹೂದ್ಧರಿಗೆ 
ಭೂಮಿಯನ್ನು ಖರೀದಿಸಲು ಅವಕಾಶವಿರಲಿಲ್ಲ ಸೈನ್ಯಕ್ಕೂ ಸೇರಿಸಿಕೊಳ್ಳುತ್ತಿರಲಿಲ್ಲ ಅವರು 
ಕೊಂಪೆಗಳಲ್ಲಿಯೇ ವಾಸಮಾಡಬೇಕಾದಂತಹ ಪರಿಸ್ಥಿತಿಯನ್ನು ನಿರ್ಮಿಸಲಾಗುತ್ತಿತ್ತು. 
ಸಾಮಾನ್ಯವಾಗಿ ಎಲ್ಲ ಕಡೆಗೂ ನಡೆಯುವಂತೆ ತೊಂದರೆಗೊಳಗಾದ ಮತ್ತು ಭೇದ 
ಭಾವಕ್ಕೆ ಒಳಗಾದ ಜನರು ಹಲವಾರು ವೃತ್ತಿಗಳಲ್ಲಿ ಮಹತ್ತನ್ನು ಸಾಧಿಸಿದರು. ಬಡ 
ಯಹೂದಿಗಳು ಮರವನ್ನು ಕಡಿಯುವ ಕೆಲಸಗಾರರಾಗಿ, ನೀರು ಎಳೆಯುವವರಾಗಿ, 
ದರ್ಜಿಗಳಾಗಿ, ಅಕ್ಕಸಾಲಿಗರಾಗಿ ಕೆಲಸ ಮಾಡುವಂತಹ ಪರಿಸ್ಥಿತಿ ಅವರದಾಯಿತು. 
ಹೀಗಿದ್ದಾಗ್ಯೂ ಎಷ್ಟೇ ಖರ್ಚಾದರೂ ತಮ್ಮ ಮಕ್ಕಳನ್ನು ಶಿಕ್ಷಿತರನ್ನಾಗಿ ಮಾಡಿದರು. ಸ್ವಲ್ಪ 
ಅನುಕೂಲಸ್ಥರಾಗಿರುವವರು ಅಧ್ಯಾಪಕರಾದರು, ವಕೀಲರಾದರು, ಲೇವಾದೇವಿಗಾರ 
ರಾದರು, ಬ್ಯಾಂಕರುಗಳಾದರು, ಕಲಾಕಾರರಾದರು, ಸಂಗೀತಗಾರರಾದರು. ಅವರು 
ಯಾವುದೇ ಕೆಲಸ ಕೈಗೊಂಡರೂ ಅದರಲ್ಲಿ ಉನ್ನತಿ ಸಾಧಿಸಿದರು. ಆ ಕಾಲದಲ್ಲಿ ಇಸ್ರೇಲ್‌ 
ಇನ್ನೂ ಕನಸಿನ ರಾಜ್ಯವಾಗಿತ್ತು. ಕೆಲವು ಯಹೂದಿಗಳು ಪ್ಯಾಲಸ್ಫೆನ್‌ಗೆ ಹೋಗಿದ್ದರು. 
ಆಗ ಅಲ್ಲಿದ್ದ ಬ್ರಿಟಿಷ್‌ ಆಡಳಿತದಲ್ಲಿ ಅರಬ್‌ ಭೂಮಾಲೀಕರಿಂದ ಮರಳುಗಾಡು 
ಭೂಮಿಯನ್ನು ಯಹೂದ್ಯರು ಖರೀದಿಸಿದರು. ಆ ಭೂಮಿಯ ಮೇಲೆ ಕೊಪ್ಪಲುಗಳನ್ನು 
ನಿರ್ಮಿಸಿಕೊಂಡು ವ್ಯವಸಾಯ ಮಾಡಲು ಪ್ರಾರಂಭಿಸಿದರು. ಅವರು ಸುಶಿಕ್ಷಿತರೂ, 
ಛಲವಂತರೂ ಆಗಿದ್ದುದರಿಂದ ಕೂಡಲೇ ಆ ಮರಳುಗಾಡನ್ನು ಹಸಿರುಮಯ ಮಾಡಿದರು. 
ಅಲ್ಲಿ ಅವರು ಆಲೀವ್‌ಗಳನ್ನು, ದ್ರಾಕ್ಷಿಗಳನ್ನೂ, ಆಹಾರ ಧಾನ್ಯಗಳನ್ನೂ ಬೆಳೆದರು. 
ಇವೆಲ್ಲವೂ ಅರಬ್ಬರ ಒಪ್ಪಿಗೆಯಿಂದಲೇ ನಡೆಯಿತು. ಏಕೆಂದರೆ ಅರಬ್ಬರು 
ಮರಳುಗಾಡಿನಂತಿದ್ದ ತಮ್ಮ ಭೂಮಿಯನ್ನು ಬಹಳ ದುಬಾರಿ ಬೆಲೆಗೆ ಸ್ವಇಚ್ಛೆಯಿಂದ 


ಮಾರ್ಜ್‌ ತಿಂಗಳಲ್ಲಿ ನಾವು ಒಂದಷ್ಟು ಲೇಖಕರು ಪು.ತಿ.ನ.ರವರ ಶತಮಾನೋತ್ಸವ 
ಕಾರ್ಯಕ್ರಮಕ್ಕೆ ಮೇಲುಕೋಟೆಗೆ ಹೋಗಿದ್ದೆವು. ಆಗ ಅಲ್ಲಿ ಹಿರಿಯ ಗಾಂಧೀವಾದಿಯಾದ 
ಸುರೇಂದ್ರ ಕೌಲಗಿರವರ ಮನೆಗೆ ಹೋದೆ. ಅವರು "ಜನಪದ ವಿಚಾರ', ಪತ್ರಿಕೆ 
ಕೊಟ್ಟರು. ಬೆಂಗಳೂರಿಗೆ ಬಂದು ಅದರಲ್ಲಿ ಈ ಲೇಖನವನ್ನು ಓದಿ ಖುಷಿಯಾಯಿತು. 
ಮುಖ್ಯವಾಗಿ ಖುಷ್ಪಂತ್‌ಸಿಂಗ್‌ರ ವೈಯಕ್ತಿಕ ಬದುಕಿನ ಘಟನೆ. 


ಕ್‌ 
ಸಾಸ 
ಮ B14 ಕ್ಕೂ 
ON ವಾಸಾಸಾಾಾಾಾಾನಾನಾಾಾಾಾ 
ಕೆ ಳು ಫಸ ಬ 


ಮಾರಿದ್ದರು. ಯಾವುದೇ ರೀತಿಯ ಬಲಾತ್ಕಾರವಿರಲಿಲ್ಲ ಆದರೆ ಯಹೂದಿಗಳ ಈ 
ಯಶಸ್ಸನ್ನು ಕಂಡು ಕರುಬತೊಡಗಿದರು. ಮತ್ತು ಯಹೂದ್ಯರು ತಮ್ಮ ನೆರೆಯವರಾಗಿ 
ಇರುವ ಬಗ್ಗೆ ಅಸೂಯೆಪಡತೊಡಗಿದರು. ಎರಡನೇ ಮಹಾಯುದ್ಧಮುಗಿದಾಗ ನಂತರ 
ಯುರೋಪ್‌ ದೇಶಗಳಲ್ಲಿದ್ದ ಯಹೂದಿಗಳು ಬಹಳ ದೊಡ್ಡ ಸಂಖ್ಯೇ ಯಲ್ಲಿ ಪ್ಯಾಲಸ್ಕೆನ್‌ಗೆ 
ವಲಸೆ ಬಂದರು. ಮತ್ತು 'ಅದನ್ನು ತಮ್ಮ ದೇಶವೆಂದು ಘೋಷಿಸಿ ಅದನ್ನು ಅವರು 
ಇಸ್ರೆಲ್‌ ಎಂದು ಕರೆದರು. ಆಗ ಅರಬ್ಬರು ಇಸ್ರೆಲಿಯರನ್ನು ಸಮುದ್ರಕ್ಕೆ ತಳ್ಳುವ ಘನ 
ಪ್ರಯತ್ನ ಮಾಡಿದರು. ಯುದ್ಧ ಟ್ಯಾಂಕರುಗಳು ಮತ್ತು ಶಸ್ತಭರಿತ ವಾಹನ ಇತ್ಯಾದಿಗಳ 
ಸಹಾಯದಿಂದ ಅರಬ್ಬರ ಸುಸಜ್ಜಿತವಾದ ಸೇನೆ, ಯಹೂದ್ಯರ ಕೊಪ್ಪಲುಗಳನ್ನು 
ನಾಶಮಾಡಿತು. ಆ ಕ್ಲಿಷ್ಟ ಸಮಯದಲ್ಲಿ ಯಹೂದಿಗಳ ಬಳಿ ಸೈನ್ಯವಾಗಲೀ, 
ಟ್ಯಾಂಕರುಗಳಾಗಲೀ ಅಥವಾ ಉನ್ನತ ಮಟ್ಟದ" ಶಸ್ತಾಸ್ತವಾಗಲಿ ಇರಲಿಲ್ಲ. ಆದಾಗ್ಯೂ 
ಯಹೂದಿಗಳು ಅರಬ್ಬರ ದಾಳಿಯನ್ನು ಹಿಮ್ಮೆಟ್ಟಿಸಿದರಲ್ಲದೆ ಇನ್ನೂ ಹೆಚ್ಚು ಭೂಪ್ರದೇಶವನ್ನು 
ಆಕ್ರಮಿಸಿಕೊಂಡರು! ಇದರಲ್ಲಿ ಜೆರುಸಲೆಂ ನಗರವು ಸಹ ಸೇರಿಕೊಂಡಿತು. ಹೀಗೆ 
ಕಾಲ್ಪನಿಕವಾಗಿದ್ದ ಯಹೂದಿ ರಾಜ್ಯವು ಸಾಕಾರಗೊಂಡಿತು. ಅನಂತರ ಅಮೇರಿಕಾದಲ್ಲಿದ್ದ 
ಯಹೂದಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಸುರಿದರು, ಅವರ 
ಪ್ರಭಾವದಿಂದಾಗಿ ಸಂಯುಕ್ತ ರಾಷ್ಟ್ರವು-ಇಸ್ಟೆಲಿನ ಪ್ರಮುಖ ಮಿತ್ರರಾಷ್ಟ್ರವಾಯಿತು. 


ಭಾರತ ಇಸ್ತಿಲಗೆ 1948 ರಲ್ಲಿಯೇ ಮಾನ್ಯತೆ ಕೊಟ್ಟಿತ್ತಾದರೂ ರಾಜತಾಂತ್ರಿಕ 
ಮಾನ್ಯತೆಯನ್ನು ಮಾತ್ರ ಕೊಡಲಿಲ್ಲ. ಮುಂಬಯಿ ನಗರದಲ್ಲಿ ಒಂದು ಸಣ್ಣ ದರ್ಜೆಯ 
ಅಧಿಕಾರಿಯ ಕಛೇರಿಯನ್ನು ತೆರೆಯಲು ಮಾತ್ರ ಅನುಮತಿ ಕೊಟ್ಟಿತು. ಇದರ ಹಿಂದೆ ಇದ್ದ 
ಉದ್ದೇಶ್ಯ: ಭಾರತದಲ್ಲಿದ್ದ ಯಹೂದಿಗಳು ಇಸ್ರಲಿಗೆ ಹೋಗಲು ಅನುವು ಮಾಡಿಕೊಡುವುದೇ 
ಆಗಿತ್ತು. ಆಗ ಸಾವಿರಾರು ಸಂಖ್ಯೆಯಲ್ಲಿ ಯಹೂದಿಗಳು ಇಸ್ಪಲಿಗೆ ಹೋದರು. ಆದರೆ 
ಕೊಚ್ಚಿನ್‌ನಲ್ಲಿ ಕೆಲವು ಯಹೂದಿ ಕುಟುಂಬಗಳು ಹೋಗದೆ ಹಿಂದುಳಿದುಬಿಟ್ಟವು. ಅವು 
ಭಾರತದಲ್ಲಿ ಮೊಟ್ಟಮೊದಲನೆಯ ಯಹೂದ್ಯರ ಪೂಜಾಮಂದಿರವನ್ನು ಸ್ಥಾಪಿಸಿದವು. 
ಇಸ್ಪಲಿಗೆ ರಾಜತಾಂತ್ರಿಕ ಮಾನ್ಯತೆಯನ್ನು ಕೊಡದೆ ಇರುವುದಕ್ಕೆ ಭಾರತಕ್ಕೆ ಕಾರಣವಿದೆ. 
ಅರಬ್‌ ದೇಶಗಳಲ್ಲಿಕೆಲಸದಲ್ಲಿ ಇರುವ ಸಾವಿರಾರು ಭಾರತೀಯರಿಗೆ ತೊಂದರೆಯಾದೀತೆಂಬ 
ಭಯ. ಅಲ್ಲದೆ ಅರಬ್ಬರನ್ನು ಯಾವುದೇ ಕಾರಣಕ್ಕೂ ಭಾರತ ಬೇಸರ ಪಡಿಸಲು ಇಷ್ಟಪಡಲಿಲ್ಲ 
ಇದರ ಬದಲಿಗೆ (ಹ ಸಂಯುಕ್ತ ರಾಷ್ಟ್ರ ಸಂಸ್ಥೆಯಲ್ಲಿ ಮತ್ತು ಭದ್ರತಾ ಮಂಡಲಿಯಲ್ಲಿ 
ಪಾಕಿಸಾನದೊಂದಿಗೆ ತನ್ನ ಕಾದಾಟದಲ್ಲಿ ಜೇ ದೇಶಗಳ ಬೆಂಬಲವನ್ನು ಅಪೇಕ್ಷಿಸಿತ್ತು. 
ಎರಡನೆಯ ನಿರೀಕ್ಷೆ ಸುಳ್ಳಾಯಿತು. ಭದ್ರತಾ ಸಮಿತಿಯಲ್ಲಿ ಪಾಕಿಸ್ತಾನದ ವಿವಾದ ಚರ್ಚೆಗೆ 
ಬಂದಾಗಲೆಲ್ಲಾ ಮುಸ್ಲಿಂ ದೇಶಗಳು ಪಾಕಿಸ್ತಾನವನ್ನೇ ಬೆಂಬಲಿಸಿದವು. 


ನಾನು ಎದ್ದು ನಿಂತೆ! 

ಬೆಳಗಿನ ಪತ್ರಿಕೆಗಳನ್ನು ಓದಿಯಾದ ನಂತರ ಮತ್ತು ಇತರ ನಿಗದಿತ ಕೆಲಸಗಳನ್ನು 
ಮುಗಿಸಿಯಾದ ನಂತರ ಒಂದು ಕಪ್‌ ತಿಳಿಸಾರು, ಬ್ರೆಡ್‌, ಚೀಸ್‌ ತೆಗೆದುಕೊಂಡೆ 
ನಂತರ ಒಂದೂವರೆ ಗಂಟೆ ಕಾಲ ವಿಶ್ರಮಿಸಿದೆ. 60 ವರ್ಷ ದಾಟಿದ ವೃದ್ಧರಿಗೆ ಮಧ್ಯಾಹ್ನದ 
ವಿಶ್ರಾಂತಿ ಅಗತ್ಯ. ಆನಂತರ ನಾನು ಹೊಸ ಉತ್ಸಾಹದಿಂದ ಹಾಸಿಗೆಯಿಂದೆದ್ದೆ. ನನ್ನ 
ವಯಸ್ಸಿನ ಇತರರಂತೆ ನಾನು ಸಮರ್ಥನಾಗಿರುವಂತೆ ಅನುಭವ ಹೊಂದಿದೆ. ತೋಟದಲ್ಲಿ 
ನನ್ನ ಕೆಲಸವನ್ನು ಮುಂದುವರೆಸಲು ನಾನು ನನ್ನ ಶಾಲನ್ನು, ಬರೆಯುವ ಪುಸ್ತಕ ಮತ್ತು 
ಲೇಖನಿಯನ್ನು ತೆಗೆದುಕೊಂಡೆ. ನಾನು ಎರಡು ಹೆಜ್ಜೆಗಳನ್ನಷ್ಟೆ ಇಟ್ಟಿದ್ದೆ, ಪುಸ್ತಕ ತುಂಬಿದ 
ಬೀರು ನನ್ನ ತಲೆಯ ಮೇಲೆ ಬಿದ್ದಂತಾಯಿತು. ಮತ್ತು ಕೋಣೆ ಅಸ್ತವ್ಯಸ್ತವಾಯಿತು. ನನ್ನ 
ತಲೆಯ ಮೇಲೆ ಒಂದು ಸಣ್ಣ ಬುಗುಟೂ ಎದ್ದಿತು. ಬೆರಳುಗಳಿಗೆ ಗಾಯವಾದಂತಾಯಿತು. 
ಮೂಳೆಗಳು ಮುರಿದಿರಲಿಲ್ಲ, ನನ್ನ ವಯಸ್ಸಿನವರು ಬಚ್ಚಲುಮನೆಯಲ್ಲಿ ಜಾರಿ ಬಿದ್ದಾಗ 
ಮೂಳೆ ಮುರಿದುಕೊಳ್ಳುತ್ತಾರೆಂದು ಕೇಳಿದ್ದೆ. ಅಂತಹ ಎಷ್ಟೋ ಉದಾಹರಣೆಗಳೂ ಗೊತ್ತಿದೆ. 
ಹಾಗಾದಾಗಲೆಲ್ಲಾ ಅವರು ಕೆಲವೇ ನಿಮಿಷಗಳಲ್ಲಿ ಕೊನೆಯುಸಿರೆಳೆದಿರುತ್ತಾರೆ. ನನಗೆ 
ಬೇರೊಬ್ಬರ ಸಹಾಯವಿಲ್ಲದೆ ನಿಲ್ಲಲು ಸಾಧ್ಯವಾಗಲಿಲ್ಲ. ಆದರೆ ಹತ್ತಿರದಲ್ಲಿ ಯಾರೂ 
ಸಹ ಇರಲಿಲ್ಲ. ಮೊದಲು ನಾನು ತೆವಳಿಕೊಂಡೇ ಮೂಲೆಯಲ್ಲಿದ್ದ ಒಂದು ಕಬ್ಬಿಣದ 
ಟ್ರಂಕ್‌ ಹತ್ತಿರ ಬಂದೆ. ನಾನು ಎಷ್ಟೇ ಪ್ರಯತ್ನ ಮಾಡಿದರೂ ನನಗೆ ನಿಲ್ಲಲೂ 
ಸಾಧ್ಯವಾಗಲಿಲ್ಲ, ನನ್ನ ಹಾಸಿಗೆಯ ಬಳಿ ಹಾಗೇ ತೆವಳಿಕೊಂಡು ಹೋದೆ. ಮಂಚದ 
ಆಧಾರದಿಂದ ನಾನು ನಿಲ್ಲಲು ಪ್ರಯತ್ನಿಸಿದೆ. ಒಂದು ಸಲ ಪ್ರಯತ್ನಿಸಿದೆ; ಇನ್ನೊಂದು ಸಲ 
ಪ್ರಯತ್ನಿಸಿದೆ. ಆದರೆ ಎರಡೂ ಸಲವೂ ನಿಲ್ಲಲಾಗಲಿಲ್ಲ ಅದು ಬಹಳ ನೋವು 
ತರುವಂತಾದ್ದಾಗಿತ್ತು. ನನ್ನ ಮನೆಯಾಳು ನನಗೆ ಮಧ್ಯಾಹ್ನದ ಚಹ ತಂದು ಕೊಡುವವರೆಗೆ 
ಸುಮಾರು ಎರಡು ಗಂಟೆಗಳ ಕಾಲ ನಾನು ಕುಳಿತುಕೊಂಡೇ ಇರಬೇಕಾಯಿತು. ಅನೇಕ 
ಜನರು ಕೊನೆಯಾಗುವ ರೀತಿ ಹೀಗೆಯೇ ಅಲ್ಲವೆ? ಆದರೆ ನಾನು ಸ್ವಲ್ಪವೂ ಹೆದರಿಕೊಳ್ಳಲಿಲ್ಲ 
ನಾನು ಸಹಾಯಕ್ಕಾಗಿ ಕೂಗಿಕೊಳ್ಳಲೂ ಇಲ್ಲ, ನನಗೆ ಇದ್ದ ಒಂದೇ ಒಂದು ಚಿಂತೆ ಎಂದರೆ 
ಆಕ್ಸ್‌ಫರ್ಡ್‌ ಯೂನಿವರ್ಸಿಟಿ ಪ್ರೆಸ್ಸಿನೊಂದಿಗೆ ನಾನು ಮಾಡಿಕೊಂಡಿದ್ದ ಒಪ್ಪಂದ ಮತ್ತು 
ಕಳೆದ 25 ವರ್ಷಗಳಿಗೆ ಸಂಬಂಧಿಸಿದ ಒಪ್ಪಂದ ಮತ್ತು ಕಳೆದ 25 ವರ್ಷಗಳಿಗೆ ಸಂಬಂಧಿಸಿದ 
ಸಿಬ್ಬರ ಇತಿಹಾಸದ 2 ಸಂಪುಟಗಳಿಗೆ ಕೊನೆಯ ಅಧ್ಯಾಯವನ್ನು ಸೇರಿಸುವುದು, ಅಲ್ಲದೆ 
ಸಮುದ್ರದಲ್ಲಿಯ ಸಮಾಧಿ ಎಂಬ ನನ್ನ ಕಾದಂಬರಿಯ ಕರಡು ಪ್ರತಿಗಳನ್ನು ಓದುವುದು 
ಹಾಗೂ ಒಂದು ಪತ್ರಿಕೆಗೆ ಬರೆಯಬೇಕಾಗಿದ್ದ ಅಂಕಣ. ನನ್ನ ಜೀವನವನ್ನು ಉಳಿಸೆಂದು 
ದೇವರಲ್ಲಿ ಪ್ರಾರ್ಥನೆ ಮಾಡಲಿಲ್ಲ. ಆದರೆ ನಾನು ಸಾಯುವ ಮೊದಲು ನನ್ನ 
ಜವಾಬ್ದಾರಿಗಳನ್ನು ನಿರ್ವಹಿಸಲೇಬೇಕೆಂದು ನನಗನಿಸಿತು. ನನ್ನ ಈ ದೃಢ ಸಂಕಲ್ಪದಿಂದಾಗಿ 
ನನಗೆ ಶಕ್ತಿ ಬಂದಂತಾಯಿತು. ಮೂರನೆಯ ಬಾರಿ ನನ್ನ ಮಂಚವನ್ನು ಹಿಡಿದು ಎದ್ದು 
ನಿಲ್ಲಲು ಪ್ರಯತ್ನಿಸಿದೆ. ಆಗ ನನ್ನ ಕಾಲು ಮೇಲೆ ನನಗೆ ನಿಲ್ಲಲು ಸಾಧ್ಯವಾಯಿತು! 


LL 
ಶಾಂತಕುಮಾರಿಯವರ ಎರಡು ಕವನಗಳು 


ಮುಖಾಮವಾಂಖಿ 


ಕುಳಿತುಕೋ, ಮಾತನಾಡು 
ಮುಖಾಮುಖಿಯಾಗಲೆಂದೇ ಕಾದಿದ್ದೇನೆ 
ಇರಬಹುದು ನಿನ್ನೆದೆಯಲ್ಲಿ 

ನನ್ನ ದೋಷಗಳ ಪಟ್ಟ 
ತೆರೆದಿಡು 
ನಾನೇನೂ ದೇವತೆಯಲ್ಲ 
ಅಸಾಧಾರಣ ನಾರಿಯೂ ಅಲ್ಲ 
ತಪ್ಪಒಪ್ಪಗಳ ಸಹಜ ಸ್ತ್ರ 
ನೀನೂ ದೇವದೂತನಲ್ಲ 
ಸಹಜ ಕಾಮನೆಗಳ ಜೀವ 
ಉಪ್ಪಂಡ ದೇಹ 
ದೋಷಯುಕರು ನಾವು ಹುಲುಮಾನವರು 
ಒಪ್ಪಿಕೊಳ್ಳೋಣ 
ಏಳೇಳು ಜನ್ಮಗಳ ಪ್ರೇಮಿಗಳಲ್ಲ ನಾವು 
ನಿನ್ನೆ ಮೊನ್ನೆ ಚಿಗುರಿದ್ದಷ್ಟೇ 
ತೊಟ್ಟ ಭ್ರಮೆಗಳನ್ನೆಲ್ಲ ಕಳಚಿಕೊಳ್ಳೋಣ 
ಸಪ್ತಪದಿಯಂತೆ ನೀನಿಟ್ಟ ಹೆಜ್ಜೆಯಲ್ಲೇ 
ಹೆಜ್ಜೆ ಇಟ್ಟರೂ ಈ ಬದುಕು ಮುಗಿಯಬಹುದು 
ಆದರೂ ನನ್ನ ಹೆಜ್ಜೆಯ 
ಆಕಾರ ಅಸ್ತಿತ್ವ ಆಳ ಅಗಲ 
ಗುರುತಿಸುವ ಬಯಕೆ ನನಗೆ 
ಕ್ರೈ ಹಿಡಿದು ಜೊತೆಜೊತೆಯೇ 
ಹೆಜ್ಜೆ ಹಾಕೋಣ 
ಮುಖಾಮುಖಿಯಾಗೋಣ 
ಭ್ರಮೆಗಳ ಕಳಚಿಕೊಳ್ಳೋಣ 
ಸಾಧ್ಯವಾದರೆ ಆಗಲೂ ಪ್ರೀತಿಸೋಣ. 


ಶಾಂತಕುಮಾರಿ, ನಂ. ೩೦, ೧ನೇ ಮೈನ್‌, ೪ನೇ ಹಂತ, ೩ನೇ ಬ್ಲಾಕ್‌, 
ಬಸವೇಶ್ವರನಗರ, ಬೆಂಗಳೂರು-೭೯, 


ಒರು ಶೂದ್ರ 
ಹಡ 


ಅಫಿಡವಿಟ್‌ 


ಹೆಣ್ಣಿನ ಪರ ಬರೆಯುವ 
ಅತಂತ ಸೂಕ್ಷ್ಮ ಸಂವೇದನೆಯ ಲೇಖಕನೊಬ್ಬ 
ತನ್ನ ಅಫಿಡೆವಿಟ್ಟಿನಲ್ಲಿ ಬರೆದುಕೊಂಡ 
ಚರಾಸ್ತಿ ಸ್ಥಿರಾಸ್ಥಿಗಳ ವಿವರ ಹೀಗಿತ್ತು 
ಚರಾಸ್ಥಿಯ ಕೆಳಗೆ ಹೆಂಡತಿ ಮೂರು ಮಕ್ಕಳು 
ಸ್ಥಿರಾಸ್ತಿಯ ಕೆಳಗೆ ತೋಟ 
ಬಂಗಲೆ ಕಾರು ಇತಾದಿ ಇತಾದಿ 
ಆತನ ತುಂಟ ಗೆಳತಿಯೊಬ್ಬಳು ಮಾಡಿದ 
ತಿದ್ದುಪಡಿ ಹೀಗಿತ್ತು 
ಚರಾಸ್ತಿಯ ಕೆಳಗೆ ಅಸಂಖ್ಯಾತ ಪ್ರೇಯಸಿಯರು 
ಸ್ಥಿರಾಸ್ತಿಯ ಕೆಳಗೆ ಆತನ ಧರ್ಮಪತ್ನಿಯ ಹೆಸರು 
ಪಾಪ ಆತನ ಧರ್ಮಪತ್ನಿ ವನಿತೆ 
ಹುದುಗಿಹೋಗಿದ್ದಳು ಗತಕಾಲದಲ್ಲಿ 
ಆತ ಬಿದ್ದು ಓಡಿಬಂದ ಮಗುವಿನಂತೆ 
ತನ್ನ ತಬ್ಬಿ ಹಿಡಿದದ್ದು ಮಡಿಲೊಳಗೆ 
ಅತ್ತಿದ್ದು ಕೈತುತ್ತು ತಿಂದಿದ್ದು 
ಹಾಗೇ ತನ್ನ ಸ್ಪರ್ಶ ಮಾತ್ರದಿಂದಲೇ 
(ಜೀವತಳೆದ ಅಹಲ್ಮೆಯಂತೆ?) 
ಪ್ರಪಂಚವನ್ನೇ ಗೆಲ್ಲುವಂತೆ 
ಆತ ತಲೆ ಎತ್ತಿದ್ದು ಹಾಗೇ.... 
ಈಗ .... 
ಆಸ್ತಿಯ ಪಟ್ಟಯೊಳಗೆ ಸೇರಿಹೋಗಿದ್ದು 
ಮಾತನಾಡಲಾರಳು ಅವಳು 
ಏಕೆಂದರೆ ಆಕೆ ಈಗ 
ಆತನ ತೆರೆದೆದೆಯ ತೋಟದಲ್ಲಿ ಸದಾ ಕಾವಲು 
ಉರಿವ ಒಲೆಯ ಕಟ್ಟಿಗೆ 
ಆ ಬಂಗಲೆಯ ಇಟ್ಟಿಗೆ: 
ತಾಗಿದರೆ ಫಳಾರ್‌ ಎನ್ನುವ ಗಾಜು 
ಆತ ನಿತ್ಮ ತುಳಿಯುವ ಹೊಸಿಲು. 

- ಶಾಂತಕುಮಾರಿ 


ಅಪಾರ್ಥಕ್ಕೊಳಗಾದ ಕಲಾವಿದ 


ನಾನು ಕಳೆದ ಸಲ ಅವರನ್ನು ನೋಡಿದಾಗ 
ಕೋಣೆಯ ತುಂಬಾ ಜನ ತುಂಬಿಕೊಂಡಿದ್ದರು. 
ಜಗತ್ತಿನ ಅದ್ವಿಶೀಯ ಕಲಾವಿದನೊಬ್ಬನ ಒಂದು 
ಇಣುಕುನೋಟ ಮಾತ್ರ ಸಿಕ್ಕಿತ್ತು. ಆದರೆ ಈ ಸಲ 
ಅವರೊಂದಿಗೆ ನಾನೊಬ್ಬಳೇ ಇದ್ದೆ. ಉದ್ದನೆಯ, 
88 ವರ್ಷ ವಯಸ್ಸಿನಲ್ಲೂ ಒಂದಿಷ್ಟೂ ಬಾಗದೆ 

ವಿಚಿತ್ರ ಎಂಬಷ್ಟು ನೆಟ್ಟ ನಿಲುವಿನ, ಭಾರೀ 
ಸೌಜನ್ಮಪರರೇನೂ ಅಲ್ಲದ, ಸಣ್ಣ ವಿಷಯಕ್ಕೂ 
ಕಿರಿಕಿರಿಗೊಳ್ಳುವ ಈ “ಆಧುನಿಕ ಭಾರತೀಯ 
ಚಿತ್ರಕಲೆಯ ಪಿತಾಮಹ'” ಸವಕಲು ಪ್ರಶ್ನೆಗಳಿಗೆ ತರಿಸಲು ಸಿದ್ಧವಿರಲಿಲ್ಲ. 

“ಗ್ಯಾಸ್‌ ಸ್ಟೇಷನ್‌ನಲ್ಲಿರುವ ಮನುಷ್ಯನಿಗೂ ನನ್ನ ಬಗ್ಗೆ ಎಲ್ಲ ಗೊತ್ತು. ಆದ್ದರಿಂದ 
ಅದನ್ನೆಲ್ಲ ಬಿಟ್ಟುಬಿಡೋಣ” ಎಂದು ಮಾತಿಗೆ ತೊಡಗಿದ ಮಖಬೂಲ್‌ ಫಿದಾ ಹುಸೇನ್‌, 
ಈಗ ದುಬೈನಲ್ಲಿದ್ದುಕೊಂಡು, “ಚಿತ್ರಕಲಾವಿದನ ದೃಷ್ಟಿಯಲ್ಲಿ 20ನೇ ಶತಮಾನ” ಎಂಬ 
ತಮ್ಮ ಹೊಸ ಸರಣಿಯನ್ನು ಆರಂಭಿಸಿದ್ದಾರೆ. ಹೆಚ್ಚೂ ಕಡಿಮೆ ಒಂದು ಶತಮಾನವ 
ಪೂರ್ತಿಯಾಗಿ ಕಂಡಿರುವ ಸ ಈ ಕೆಲಸಕ್ಕೆ ಬಹಳ ಸೂಕ್ತ ಎಂಬ ಭಾವನೆಯಿಂದ ಈ 
ಸಾಹಸಕ್ಕೆ ಕೈ ಕೈಹಚ್ಚಿರುವ ಹುಸೇನ್‌ “ನಾನು ಕಾಲಗತಿಯಲ್ಲಿ ಜಗತ್ತಿನ ಸಾಂಸ್ಕೃ ತಿಕ್ಕ ರಾಜಕೀಯ, 
ಸಾಮಾಜಿಕ ಹಾಗೂ ಆರ್ಥಿಕ ಅನುರಣನಗಳನ್ನು ನರಕ 100 ಚಿತ್ರಗಳನ್ನು 
ರಚಿಸುತ್ತಿದ್ದೇನೆ. ಜಗತ್ತಿನಾದ್ಯಂತ ಇವುಗಳ ಪ್ರದರ್ಶನ ನಡೆಯಲಿದೆ. ಸದ್ಯದಲ್ಲಿಯೇ ದುಬೈನಲ್ಲಿ 
ಈ ಚಿತ್ರಸರಣಿಯ ಪೀಠಿಕಾ ಸಮಾರಂಭ ನಡೆಸುತ್ತೇನೆ” ಎಂದರು. “ಇಲ್ಲಿ ತಾಜ್‌ 
ಮಹಲಿನಲ್ಲಾಗಲೀ, ಗೇಟ್‌ ವೇ ಆಫ್‌ ಇಂಡಿಯಾ ಆಗಲೀ, ಅಥವಾ ಜಗತ್ತಿನ ಇತರ 
ಅಂತರಾಷ್ಟ್ರೀಯ ಖ್ಯಾತಿಯ ಸ್ಮಾರಕಗಳನ್ನಾಗಲೀ ನಿರೀಕ್ಷಿಸಬೇಡಿ” ಎಂದು ಕಲಾ ಹವ್ಯಾಸಿಗಳಿಗೆ 
ಮೊದಲೇ ಎಚ್ಚರಿಕೆ ಕೊಟ್ಟಿದ್ದಾರೆ. “ಸಂಪೂರ್ಣವಾಗಿ ಈ ಚಿತ್ರಗಳು ಈ ಶತಮಾನವನ್ನು 
ನಾನು ಹೇಗೆ ಗ್ರಹಿಸಿದೆನೋ ಹಾಗಿರುತ್ತವೆ. ಇಲ್ಲಿ ಆಕಾಶ ಕೆಂಪಾಗಿರಬಹುದು, ಕಡಲು 
ಹಸಿರಾಗಿರಬಹುದು, ಹೀಗೇ ಹೇಗೆ ಬೇಕಾದರೂ...” 


ಈ ಸಂದರ್ಶನವನ್ನು “ದಿ ಹಿಂದು''ವಿನಲ್ಲಿ ಓದಿ ಮೆಚ್ಚಿಕೊಂಡು 
ಕಥೆಗಾರ್ತಿ ಮತ್ತು ಕವಿಯಿತ್ರಿ ಡಾ!। ಸಂಧಾರೆಡ್ಡಿಯವರನ್ನು ಅನುವಾದಿಸಿಕೊಡಲು 
ಕೇಳಿದೆ. ಅನುವಾದಿಸಿ ಕೊಡುವಾಗ ಮನೆಯಲ್ಲಿ ಬಿಸಿ ಬಿಸಿ ಬೋಂಡಾ ಬೇರೆ 
ಕೊಟ್ಟರು. ಅನುವಾದ ಬೋಂಡಾದಷ್ಟೆ ಚೆನ್ನಾಗಿದೆ. ಅಂದು ಅವರ ತಂದೆ 
ಕೆ. ರಾಮರೆಡ್ಡಿಯವರೂ ಉತ್ಸಾಹದಿಂದ ಭಾಗವಹಿಸಿದ್ದರು. 

37 - ಸಂ. 


ವಾಸಂತಿ ಸುಂದರಂಗೆ ನೀಡಿದ ಈ ಸಂದರ್ಶನದಲ್ಲಿ ಎಂ.ಎಫ್‌. ಹುಸೇನರು ಬಣ್ಣಗಳ 
ಬಗೆಗೆ ತಮ್ಮ ಪ್ರೀತಿಯನ್ನು ಹೇಳಿಕೊಂಡಿದ್ದಾರೆ. ಅರ್ಧಂಬರ್ಧ ತಿಳಿದುಕೊಂಡ ವಿಮರ್ಶಕರ 
ಬಗ್ಗೆ ಅಸಹನೆ ವ್ಯಕ್ತಪಡಿಸಿದ್ದಾರೆ. ಸ್ತೀರೂಪದ ಬಗೆಗೆ ತಮ್ಮ ವ್ಯಾಮೋಹವನ್ನು ವಿವರಿಸಿದ್ದಾರೆ. 
ಈ ಸಂದರ್ಶನದ ಆಯ್ದ ಭಾಗಗಳನ್ನು ಮುಂದೆ ಕೊಡಲಾಗಿದೆ.. 


ನಿಮ್ಮ ಮಾತು, ರೀತಿ ನೀತಿ ೮೮ ವರ್ಷದವರಂತಿಲ್ಲ.. 

ಹೌದು, ನಾನು 88 ವರ್ಷದವನೆಂದು ತಿಳಿದಿಲ್ಲ ಬಣ್ಣಗಳ ಬಗೆಗಿನ ನನ್ನ ಗೀಳು 
ನನ್ನನ್ನು ಸದಾ ಯುವಕನಾಗಿ, ಉತ್ಸಾಹಶಾಲಿಯಾಗಿ ಇರಿಸಿದೆ. ರಾಜಕೀಯ, ಸಮಾಜ" 
ಇಂತಹ ಯಾವುದರ ಬಗ್ಗೆಯೂ ನಾನು ತಲೆಕೆಡಿಸಿಕೊಳ್ಳುವುದಿಲ್ಲ. ನನಗೆ ನನ್ನ ಕಲೆ 
ಮಾತ್ರವೇ ಮುಖ್ಯ. 


ನೀವು ನಿಮ್ಮ ಕಲೆಯ ಮೂಲಕ ಏನೋ ಒಂದು ಉತ್ತರ ಹುಡುಕುವ ಪ್ರಯತ್ನ 
ನಡೆಸಿದ್ದೀರಾ? 

ಇಲ್ಲವೇ ಇಲ್ಲ. ಇಲ್ಲಿ ನಾನು ಏನನ್ನೂ ಹುಡುಕುತ್ತಿಲ್ಲ. ನನ್ನ ಚಿತ್ರಗಳೆಂದರೆ, ಬಣ್ಣ, 
ರೇಖೆ ಮತು ಬದುಕುಗಳನ್ನು ನಾನು ಅರ್ಥೈಸಿಕೊಳ್ಳುವ ಪ್ರಯತ್ನ ಅಷ್ಟೇ.. 


ನಿಮ್ಮನ್ನು ಇಷ್ಟಪಡದಿರುವುದೇ ತುಂಬ ಜನಕ್ಕೆ ಪ್ರಿಯ ಯಾಕೆ? 
ನಾನು ಸದಾ ಏನಾದರೂ ಹೊಸದು ಮಾಡುತ್ತಿರುತ್ತೇನೆ. ನಾನೇನು ಮಾಡುತ್ತಿದ್ದೇನೆ 
ಎಂಬುದು ಅವರಿಗೆ ಅರ್ಥವಾಗುವುದಿಲ್ಲ ಅದಕ್ಕೇ ಈ ದ್ವೇಷ... 


ಟೀಕೆಗಳನ್ನು ನೀವು ಒಪ್ಪಿಕೊಳ್ಳುತ್ತೀರಾ? 

ತಿಳಿಗೇಡಿತನದ ಟೀಕೆಗಳನ್ನು ನಾನು ಒಪ್ಪವುದಿಲ್ಲ, ಪ್ರತಿಯೊಂದು ಸೃಜನಾತ್ಮಕ ಕೃತಿಯೂ 
ತನ್ನ ಕಾಲಕ್ಕಿಂತ ಮುಂದಿರುತ್ತವೆ. ಆದರೆ ವಿಮರ್ಶಕರು ಮೂರ್ವರು. ಒಂದು ಹೆಜ್ಜೆ 
ಹಿಂದೆಯೇ ಇರುತ್ತಾರೆ. ಇದರೊಂದಿಗೆ ಹೆಜ್ಜೆ ಹಾಕಲು ಸಾಧ್ಯವಾಗದಿದ್ದಾಗ ಟೀಕೆಯಲ್ಲಿ 
ತೊಡಗುತ್ತಾರೆ. ಅದು ಸಾಹಿತ್ಯ, ಸಂಗೀತ, ಕಲೆ ಏನಾದರಿರಲಿ, ಮನಸ್ಸಿಗೆ ಬಂದ ಹಾಗೆ 
ವಿಮರ್ಶೆ ಮಾಡುವುದು ಬಹು ಹಿಂದಿನಿಂದಲೂ ನಡೆದು ಬಂದಿರುವ ಪದ್ದತಿ. 
ಇದರೊಂದಿಗೇ ಬದುಕುವುದನ್ನು ನೀವು ಕಲಿಯಬೇಕು ಅಷ್ಟೇ. 


ನಿಮ್ಮನ್ನು “ಆಧುನಿಕ ಚಿತ್ರಕಲೆಯ ಪಿತಾಮಹ' ಎಂದು ಕರೆಯುತ್ತಾರೆ. 
ನೀವೇನಂತೀರಿ? 

ನಾನು ಪಿತೃವೂ ಅಲ್ಲ ಪುತ್ರನೂ ಅಲ್ಲ ಅಥವಾ ಯಾವುದೋ ಭೂತವೂ ಅಲ್ಲ 

ಚಿತ್ರಕಲೆಯತ್ತ ಆಸಕ್ತಿ ಮೂಡುವುದಕ್ಕೆ ನಿಮಗೆ ಯಾರದಾದರೂ ಪ್ರೋತ್ಸಾಹವಿತ್ತೆ? 

ಇಲ್ಲ, ಇದನ್ನು ಕಲಿಯುವಂತೆ ನನಗೆ ಯಾರೂ ಒತಾಯಿಸಲಿಲ್ಲ. ಸಹಜವಾಗಿಯೇ ಆ 
ಒಲವು ಬೆಳೆಯಿತು. ನನ್ನ ಆರನೇ ವಯಸ್ಸಿನಿಂದಲೂ ನಾನು ಇದನ್ನು ಮಾಡುತ್ತಿದ್ದೇನೆ. 


ರಲಿ ಕದಾ ಕಾರ್‌ ಕಕ ಕರಣ ಅಾದಾಕಲಾ ರರು 
ಇದನ್ನು ನಾನು ವೃತ್ತಿಯಾಗಿ ಸ್ವೀಕರಿಸಲಿಲ್ಲ ಅಥವಾ ಪದವಿಗಾಗಿ ವಿಶ್ವವಿದ್ಯಾಲಯಕ್ಕೆ 
ಹೋಗಲಿಲ್ಲ. 
ಒಬ್ಬ ಉತ್ತಮ ಕಲಾವಿದನಿಗೆ ಯಾವುದು ಮುಖ? ಪವೃತ್ರಿಯೋ, ತರಬೇತಿಯೋ? 
ಈ ಶಿಕ್ಷಣ ಇತ್ಯಾದಿಯೆಲ್ಲ ಸಾಮಾನ್ಕ ಮಟ್ಟದವರಿಗೆ ಅಥವಾ ಪದವಿ, ನೌಕರಿ 
ಬಯಸುವವರಿಗೆ ಅಗತ್ಯ. ಕಾಲೇಜು ಬೋಧನೆಯಿಂದ ಸೃಜನಶೀಲತೆ ಬೆಳೆಯುವುದಿಲ್ಲ. 


ಈವರೆಗೆ ಸುಮಾರು ಎಷ್ಟು ಚಿತ್ರ ರಚಿಸಿದ್ದೀರಿ? 
ಅಂದಾಜು 40,000 ಇರಬಹುದು. 


ಇದರಲ್ಲಿ ನಿಮಗೆ ವೈಯಕ್ತಿಕವಾಗಿ ಇಷ್ಟವಾದವು ಇವೆಯೆ? 

ಮದರ್‌ ಥೆರೆಸಾ ಚಿತ್ರ ನನಗೆ ಪ್ರಿಯವಾದುದು. ಅದನ್ನು ಒಂದು ಭಾವಚಿತ್ರವಾಗಿ 
ರಚಿಸುವುದು ನನ್ನ ಉದ್ದೇಶವಾಗಿರಲಿಲ್ಲ, ಹಾಗಾಗಿ ನಾನು ಆಕೆಯ ಮುಖವನ್ನು ಚಿತ್ರಿಸಲಿಲ್ಲ. 
ಅಲ್ಲ ಆಕೆ ಚಿರಂತನ ಮಾತೆಯ. ಪ್ರಶೀಕವಾಗಿದ್ದಾಳೆ. 


ನಿಮಗೆ ಸ್ತ್ರೀರೂಪದ ಬಗೆಗೆ ತುಂಬಾ ವ್ಯಾಮೋಹ ಯಾಕೆ? 

ಹೆಣ್ಣು, ಈ ಸೃಷ್ಟಿಯೆಲ್ಲದರ ತಾಯಿ. ಈ ಜಗತ್ತಿನ ಸೃಷ್ಟಿ ಆಕೆಯ ಗರ್ಭದಿಂದ. 
ಭಾರತೀಯ ದರ್ಶನದಲ್ಲಿ ತಾಯಿಯನ್ನು ವಿಶ್ವದ ಬಹುದೊಡ್ಡ ಶಕ್ತಿಯನ್ನಾಗಿ 
ಪರಿಭಾವಿಸಲಾಗಿದೆ. ಕವಿಗಳು ಸಾಹಿತಿಗಳು ಹೆಣ್ಣಿನ ಬಗ್ಗೆ ರೀಮುಗಟ್ಟಲೆ ಬರೆದಿದ್ದಾರೆ. 
ಹೀಗಿರುವಾಗ ನನ್ನ ವ್ಯಾಮೋಹದಲ್ಲಿ ವಿಶೇಷವೇನಿಲ್ಲ. 


ಪುರುಷರೂಪ ಕುರಿತಂತೆ ನಿಮ್ಮ ದೃಷ್ಟಿ ಏನು? 

ಅದು ಸ್ತೀರೂಪಕ್ಕೆ ಪೂರಕವಾದುದು. ಪ್ರತಿಯೊಬ್ಬ ಪುರುಷನಲ್ಲೂ ಅರ್ಧ ಹೆಣ್ಣು 
ಇದ್ದಾಳೆ. ಹಾಗೇ ಪ್ರತಿಯೊಬ್ಬ ಸ್ತೀಯಲ್ಲೂ ಅರ್ಧ ಪುರುಷನಿದ್ದಾನೆ. ನಮ್ಮ ಭಾರತೀಯ 
ಪುರಾಣ ಗ್ರಂಥಗಳಲ್ಲಿ ಅರ್ಧಪುರುಷ ಅರ್ಧನಾರಿ ಅಂದರೆ ಅರ್ಧನಾರೀಶ್ವರ ಪರಿಕಲ್ಪನೆ 
ಇದೆ. 

ನಿಮಗೆ ಪ್ರಸಿದ್ಧಿ ಐಶ್ವರ್ಯ ಎಲ್ಲ ಸಿಕ್ಕಿದೆ. ಹೀಗಿದ್ದೂ ಯಾವುದಾದರೂ ಕೊರತೆ 
ಕಾಡಿದೆಯೆ? 

ನಾನು ನನ್ನ ಒಂದೂವರೆ ವರ್ಷ ವಯಸ್ಸಿನಲ್ಲಿ ನನ್ನ ತಾಯಿ ಜೈನಾಬ್‌ಳನ್ನು 
ಕಳೆದುಕೊಂಡೆ. ಆಕೆಯ ಒಂದೂ ಫೋಟೊ ಇರಲಿಲ್ಲ. ಹೀಗಾಗಿ ಆಕೆ ಹೇಗಿದ್ದಳು ಎಂಬುದೇ 
ನನಗೆ ಗೊತ್ತಿಲ್ಲ. ಇದು ನನ್ನನ್ನು ಸದಾ ಕಾಡುತ್ತದೆ. 


ನಿಮ್ಮ ಬದುಕಿನ ಬಹು ಮಹತ್ವದ ಘಟನೆ ಯಾವುದು? 
ಪ್ರತಿಯೊಂದು ದಿನವೂ ನನ್ನ ಮುಂದಿನ ಬದುಕಿನ ಮೊದಲ ದಿನವಾಗಿರುತ್ತದೆ. 
ಆದ್ದರಿಂದ ಯಾವುದೇ ಒಂದು ನಿರ್ದಿಷ್ಟವಾದ ಅಥವಾ ನಿರ್ದಿಷ್ಟ ಕ್ಷಣ ನನಗೆ ತುಂಬ 


ಕ್‌ ಈ 


ನಿಮ್ಮ ಸಮಯ, ದಿನಗಳು ಹೀಗೇ ಇರಬೇಕೆಂದು ಮೊದಲೇ ಯೋಚಿಸುತ್ತೀರಾ? 

ಯಾವೊಂದು ದಿನವೂ ಅದರ ಮುಂದಿನ ಅಥವಾ ಅದರ ಹಿಂದಿನ ದಿನದಂತಿರುವುದಿಲ್ಲ, 
ಇದೇ ಈ ಬದುಕಿನ ಸೌಂದರ್ಯ ನಾನು ರಾತ್ರಿ ತುಂಬ ತಡವಾಗಿ ಮಲಗಿದರೂ ಬೆಳಿಗ್ಗೆ 
ಬೇಗನೇ ಏಳುತ್ತೇನೆ. ನಾನು ಧ್ಯಾನ ಅಥವಾ ಯೋಗ ಮಾಡುವುದಿಲ್ಲ ನನ್ನ ಚಿತ್ರಗಳೇ 
ನನ್ನ ಧ್ಯಾನ. ನನ್ನ ಚಿತ್ರಗಳೇ ನನ್ನ ಆರಾಧನೆ. 


ಚಿತ್ರರಚನೆಗೆ ಸಾಮಾನವಾಗಿ ನಿಮಗೆ ಪ್ರಶಸ್ತವಾದ ಸಮಯ ಯಾವುದು? 

ಯಾವ ಸಮಯವೂ ಆಗಬಹುದು. ಯಾವ ಜಾಗವೂ ಆಗಬಹುದು. ನನಗೆ ಮೂಡ್‌ನ 
ಅಗತ್ಯವಿಲ್ಲ. ಸಾವಿರಾರು ಜನ ಓಡಾಡುವ ಪೇಟೆ ಬೀದಿಯಲ್ಲೂನಾನು ಚಿತ್ರ ರಚಿಸಬಲ್ಲೆ. 
ಜಗತ್ತಿನ ಯಾವ ಭಾಗದಲ್ಲಿಯೂ ನನಗೆ ಸ್ಟುಡಿಯೊ ಇಲ್ಲ. ಸಾಮಾನ್ಯವಾಗಿ ನಾನು 
ಹೋಟೆಲ್‌ ಕೋಣೆಯಲ್ಲಿ ಅಥವಾ ಸ್ನೇಹಿತನ ಮನೆಯಲ್ಲಿ ಚಿತ್ರ ರಚಿಸುತ್ತೇನೆ. ನನ್ನ 
ಮೇಲೆ ಜಾಗ ಅಥವಾ ಸಮಯ ಯಾವ ಪರಿಣಾಮವನ್ನೂ ಮಾಡುವುದಿಲ್ಲ. 


ನಿಮ್ಮ ಚಿತ್ರಕಲೆಯನ್ನು ವಿವರಿಸಿ. 
ಇದು ಭಾರತೀಯ ಚಿತ್ರಕಲೆ ಅಷ್ಟೆ. ಪ್ರತಿಯೊಂದು ಚಿತ್ರವೂ ಭಿನ್ನವಾದ ಅರ್ಥಗಳನ್ನು 
ಸೂಚಿಸುತ್ತದೆ. ಇದು ಸಮಾಜವನ್ನು ಕುರಿತ ಒಂದು ವ್ಯಾಖ್ಯಾನ. ಬರಹಗಾರ ಇದೇ 
ಲಸವನ್ನು ಪದಗಳ ಮೂಲಕ ಮಾಡಿದರೆ ನಾನು ಬಣ್ಣಗಳ ಮೂಲಕ ಮಾಡುತ್ತೇನೆ. 
ಆದರೆ ಹೀಗೆ ಮಾಡುವಾಗ ನಾನು ಸಾರ್ವತ್ರಿಕವಾದ ಜನ ದೃಷ್ಟಿಯನ್ನು ಮೂಡಿಸುತ್ತೇನೆ. 
ತಮ್ಮ ಕಲೆಯನ್ನು ವಿವರಿಸುವಂಥ ಕೆಲವು ಕಲಾವಿದರಿದ್ದಾರೆ. ಆದರೆ ನನಗೆ ಅದರ ಅಗತ್ಯ 


ಕಂಡುಬಂದಿಲ್ಲ 3 


ಚಿತ್ರಪಟದ ಮೇಲೆ ಬಣ್ಣಗಳನ್ನು ಎರಚಾಡುವುದು ನಿಮಗೆ ತುಂಬ ಇಷ್ಟ 
ಯಾಕೆ? 

ಭಾರತ ವರ್ಣಮಯ ದೇಶ. ಇದು ಸೂರ್ಯನೇ ಕಾಣಿಸದ ಪಾಶ್ಚಾತ್ಯ 
ಹವಾಮಾನದಂತಲ್ಲ ಭಾರತದ ಪುಣ್ಯವೆಂದರೆ ಇಲ್ಲಿ ನಾಲ್ಕು ಯತುಗಳಿವೆ. ಪ್ರತಿಯೊಂದು 
ಖಯತುವೂ ತನ್ನದೇ ಆದ ವರ್ಣವೈಭವದಿಂದ ಮೆರೆಯುತ್ತದೆ. ನಮ್ಮ ಬದುಕಿನ ಪ್ರತಿ 
ಎಳೆಯೊಂದಿಗೂ ಈ ಬಣ್ಣಗಳನ್ನು ನಾವು ಮೈಗೂಡಿಸಿಕೊಂಡಿದ್ದೇವೆ. ಅದಕ್ಕೇ ನೋಡಿ, 
ಭಾರತೀಯರನ್ನು ವರ್ಣಮಯ ಜನರು ಎನ್ನುವುದು. 


ರೆಂಬ್ರಾಂಟ್‌ರ ಚಿತ್ರಶೈಲಿ ನಿಮಗೆ ವಿಶೇಷವಾಗಿ ಇಷ್ಟವಾಗುತದಲ್ಲ? 

ಆತ ಬಹುದೊಡ್ಡ ಮಾನವತಾವಾದಿ. ಮನುಷ್ಯನನ್ನೂ ಆತ ಬಹು ಸುಂದರವಾಗಿ 
ಚಿತ್ರಿಸಿದ್ದಾನೆ. ಆದರೆ ಈತನೊಬ್ಬನೇ ಅಲ್ಲ ನ್ನ ಮೇಲೆ ಅನೇಕ ಬರಹಗಾರರು, 
ದಾರ್ಶನಿಕರು, ಚಿಂತನಕಾರರು ಪ್ರಭಾವ ಬೀರಿದ್ದಾರೆ. ನನ್ನ ಕಲೆಯಲ್ಲಿ ಈ ಎಲ್ಲ ಪ್ರಭಾವಗಳೂ 
ಏಕೀಭವಿಸಿವೆ. ಕಲಾವಿದ ಪ್ರತ್ಯೇಕವಾಗಿದ್ದುಕೊಂಡು ಏನೂ ಸೃಷ್ಟಿಸಲಾರ. ಹೊರಗೆ 
40 


ನಡೆಯುತ್ತಿರುವ ನೂರಾರು ವಿದ್ಯಮಾನಗಳನ್ನು ಗ್ರಹಿಸುವ ಸೂಕ್ಷ್ಮತೆ ಅವನಿಗಿರಬೇಕು. 
ಅದಕ್ಕೆ ಪ್ರತಿಯಾಗಿ ಎಲ್ಲದರಿಂದ ಪ್ರತ್ಯೇಕಿಸಿಕೊಂಡು ಒಂಟಿಯಾಗಿ ಕುಳಿತು ಕಲಾವಿದ 
ಒಂದೇ ಥರದ ಕೃತಿಗಳನ್ನು ರಾಶಿರಾಶಿಯಾಗಿ ಮಾಡುತ್ತದೆ. ಅದು ರಚನೆಗಾಗಿ 
ರಚನೆಯಾಗಿರುತ್ತದೆ ಅಷ್ಟೆ. 


ನೀವು ಈಗಲೂ ಕವಿತೆ ಬರೆಯುತ್ತೀರಿ... | 
ಹೌದು ಪದಗಳೊಂದಿಗೆ, ಕಲ್ಪನೆಗಳೊಂದಿಗೆ ಆಟವಾಡುವುದು ನನಗೆ ಪ್ರಿಯ. 


ಬರಿಗಾಲಿನಲ್ಲಿ ಓಡಾಡುವ ನಿಮ್ಮ ವಿಚಿತ್ರ ರೂಢಿಗೆ ಕಾರಣ? 

ಆರೋಗ್ಯದ ಕಾರಣಗಳಿಗಾಗಿ ಮಾತ್ರ ಹೀಗೆ. ನಾನೇನೂ ಅದೇ ರೀತಿ ಇರುವ ವ್ರತ 
ತೊಟ್ಟಿಲ್ಲ. ಹಾಗೆ ತಿಳಿದವರು ಆಡುವ ಮಾತಿಗೆ ಅರ್ಥವಿಲ್ಲ. ತುಂಬ ಥಂಡಿಯಿದ್ದಾಗ 
ನಾನು ಶೂ ಹಾಕುತ್ತೇನೆ. ಜನ ನನ್ನನ್ನು ಹೀಗೆ ಒಪ್ಪಿಕೊಳ್ಳುತ್ತಾರೋ ಇಲ್ಲವೊ ಅದು ನನಗೆ 
ಮುಖ್ಯವಲ್ಲ. ಅವರ ಒಪ್ಪಿಗೆಗಾಗಿ ನಾನು ಕಾಯುವಂಥವನಲ್ಲ, 


ಸಿನಿಮಾದೊಂದಿಗೆ ನಿಮ್ಮ ಒಡನಾಟದ ಬಗ್ಗೆ ಹೇಳಿ. 

ನನಗೆ ಸಿನಿಮಾ ಮಾಡುವ ಮನಸ್ಸು ಎಂದಿನಿಂದಲೋ ಇತ್ತು. ಆದರೆ ಈ ಮಾಧ್ಯಮ 
ಎಷ್ಟು ದುಬಾರಿಯೆಂದರೆ ನನ್ನ ಕನಸು ನನಸಾಗುವುದಕ್ಕೆ 50 ವರ್ಷ ಬೇಕಾಯಿತು. ನನ್ನ 
ಸಿನೆಮಾಗಳ ಚಿತ್ರಕಥೆ, ಸಂಭಾಷಣೆ ನಾನೇ ಬರೆಯುತ್ತೇನೆ. ಚಿತ್ರರಚನೆಯಲ್ಲಿ ನಾನು 
ಅನುಭವಿಸಿದ್ದೆಲ್ಲದರ ಅಭಿವ್ಯಕ್ತಿಯೇ ನನ್ನ ಸಿನಿಮಾಗಳು. ಆಗಲೇ ನಮ್ಮ ಕಲ್ಪನೆಗೆ ಪೂರ್ಣರೂಪ 
ಸಿಗಲು ಸಾಧ್ಯ. ಯಾಕೆಂದರೆ ಸಿನೆಮಾ ಪ್ರತಿಯೊಂದು ಕಲಾರೂಪವನ್ನೂ ಮೇಳವಿಸಿಕೊಂಡ 
ಆತ್ಯಂತಿಕ ಮಾಧ್ಯಮ. 


ನಿಮ್ಮ ಇತ್ತೀಚಿನ ಸಿನೆಮಾ ಬಗ್ಗೆ ಹೇಳಿ. 
೦೧760)/0077 ಇದರಲ್ಲಿ ಊರ್ಮಿಳಾ ಮಾತೊಡ್ಕರ್‌ ಮುಖ್ಯ ಭೂಮಿಕೆಯಲ್ಲಿದ್ದಾಳೆ. 
ನಾನು ಇನ್ನೂ ಅದರ ಚಿತ್ರಕಥೆ ಸಿದ್ಧಪಡಿಸುತ್ತಿದ್ದೇನೆ. ಮಾರ್ಚ್‌ ಅಥವಾ ಏಪ್ರಿಲ್‌ನಲ್ಲಿ 
ಚಿತ್ರೀಕರಣ ಆರಂಭಿಸುವೆ. 

ಮಾಧುರಿ ದೀಕ್ಷಿತ್‌ ನಿಮಗೆ ಪ್ರಿಯವಾಗಲು ಕಾರಣ? 

ಮಾಧುರಿ ದೀಕ್ಷಿತ್‌ ವ್ಯಕ್ತಿಯಲ್ಲ, ಒಂದು ಅದ್ಭುತ. ಇನ್ನು ಯಾರೂ ಅವಳ ಹಾಗಿರಲು 
ಸಾಧ್ಯವಿಲ್ಲ. ಒಬ್ಬ ಉತ್ತಮ ಮಾನವ ಜೀವಿಯೂ ಆದ ಆಕೆಯಂಥ ಇನ್ನೊಬ್ಬ ಕಲಾವಿದೆಯನ್ನು 
ನಾನು ನೋಡಿಲ್ಲ, ಆಕೆಯ ಸ್ಥಾನವೇ ಬೇರೆ. 

ಪ್ರಸಿದ್ಧಿ ಕೀರ್ತಿ, ಇದನ್ನು ಹೇಗೆ ವಿವರಿಸುತ್ತೀರಿ? 

ಪ್ರಸಿದ್ದಿ ತಾನಾಗೇ ಆಗುವಂಥದ್ದು. ಅದನ್ನೂ ನೀವು ಅರಸಿಕೊಂಡು ಹೋದರೆ 
ಸಿಗುವಂಥದಲ್ಲ, ಯಾರು ಅದರ ಬೆನ್ನಟ್ಟಿ ಹೋಗುತ್ತಾರೊ ಅವರು ಶೋಚನೀಯವಾಗಿ 


ಹ | 


ಸೋಲುತ್ತಾರೆ. ಯಾಕೆಂದರೆ ಅವರ ಉದ್ದೇಶ ಎಲ್ಲರಿಗೂ ಎದ್ದು ಕಾಣುತ್ತಿರುತ್ತದೆ. ನಿಮಗೆ 
ಸಂತೋಷವೆನಿಸುವವರೆಗೆ ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ಇತರರಿಗೂ ಅದು 
ಸಂತೋಷ ಕೊಡುವಂಥದ್ದೆ ಆಗುತ್ತದೆ. 

ನಿಮ್ಮ ಪ್ರಸಿದ್ಧಿಯ ಬಗ್ಗೆ ಏನು ಹೇಳುತ್ತೀರಿ? 

ನನಗೆ ಇದು ರಾತ್ರೋರಾತ್ರಿ ಸಿಗಲಿಲ್ಲ. ಅದು ನನ್ನ ಬಳಿ ಬರುವುದಕ್ಕೆ 40 ವರ್ಷ 
ಹಿಡಿಯಿತು. ನನ್ನ ಬದುಕಿನ ಇಪ್ಪತ್ತು ವರ್ಷಗಳಷ್ಟು ಕಾಲ ನಾನು ಫಟ್‌ಪಾತ್‌ಗಳಲ್ಲಿ 
ಓಣಿಮೂಲೆಗಳಲ್ಲಿ ಕಳೆದಿದ್ದೇನೆ. ಪ್ರಸಿದ್ಧಿ ನನಗೆ ಒದಗಿದ್ದು ಒಂದು ಆಕಸ್ಮಿಕ. ಈ ಆಕಸ್ಮಿಕ 
ಒದಗಿದಾಗ ನಾನು ಅಲ್ಲಿದ್ದೆ. ನನ್ನ ಸುತ್ತಲಿನ ಜಗತ್ತಿಗೆ ನಾನು ಸೂಕ್ಷ ್ಮವಾಗಿ ಸ್ಪಂದಿಸುತ್ತಿದ್ದೆ. 
ಜನರತ್ತ ಗಮನ ಕೊಡುತ್ತಿದ್ದೆ. ಇಷ್ಟಾಗಿಯೂ, ಜನರು ಏನು ಬಯಸುತ್ತಾರೋ ಅದನ್ನು 
ನಾನು ಕೊಡಲಿಲ್ಲ. ನನಗೆ ಏನು ಇಷ್ಟವೋ ಅದನ್ನು ಅವರಿಗೆ ಕೊಟ್ಟೆ. ಅದೃಷ್ಟವೆಂದರೆ 
ನಾನು ಕೊಟ್ಟುದನ್ನು ಜನರು ಸ್ವೀಕರಿಸಿದರು. ನನ್ನ ಕೃತಿಗಳನ್ನು ಒಪ್ಪಿಕೊಂಡರು. 


ನಿಮಗೆ ವಿಶೇಷವಾದೊಂದು ಪ್ರತಿಭೆ ಇದೆ ಎಂದು ಅನಿಸುತದೆಯೆ? 
ಪ್ರತಿಭೆ ಇರುವವರು ನೂರಾರು ಮಂದಿ ಇದ್ದಾರೆ. ತಮ್ಮಷಕ್ಷೆ ಮೌನವಾಗಿ ಕೆಲಸ 


ಆಟ 
ಮಾಡುತ್ತಿದ್ದಾರೆ. ಅವರು ಯಾರಿಗೂ ಗೊತಿಲ್ಲ ನಾನು ಬಹಳ ಗದ್ದಲ ಮಾಡುವ ಕೂಗಾಡುವ 
ಮನುಷ್ಯ. ಹೀಗಾಗಿ ಆ ನನ್ನ ದನಿ ಕೇಳಿಸಿದೆ. ನಾನು ನಾಲ್ಕು ದಶಕಗಳಿಂದಲೂ ಗಲಾಟೆ 


ಮಾಡುತ್ತಲೇ ಇದ್ದೇನೆ. ಈಗ ಗಲಾಟೆಗೆ ಒಂದು ಉದ್ದೇಶವಿದೆ. 
ಉದ್ದೇಶವೆ? ಏನದು? 
ಸೃಜನಾತ್ಮಕತೆ. ಬದುಕಿನಲ್ಲಿ ಸಾಮರಸ್ಕ, ಲಯಬದ್ಧತೆ ಸೃಷ್ಟಿಸುವುದು. ಎಲ್ಲ 


ಬರಹಗಾರರು, ಸಂಗೀತಗಾರರ ಉದ್ದೇಶ ಇದೇ ಆಗಿದೆ. ಅದು ನನ್ನ ಉದ್ದೇಶವೂ 
ಹೌದು. 

ಜನ ನಿಮ್ಮನ್ನು ಸ್ವೀಕರಿಸಿದ್ದು ಯಾವ ಕಾರಣಕ್ಕೆ? 

ನಿಮ್ಮ ಪ್ರತಿಭೆ ಅಸಲಿಯಾಗಿದ್ದರೆ ಯಶಸ್ಸು ಖಂಡಿತ. ನೀವು ಏನು ಮಾಡುತ್ತಿದ್ದೀರೊ 
ಅದರಲ್ಲಿ ಪ್ರಾಮಾಣಿಕತೆ ಇದ್ದರೆ ಅದು ಸ್ಟೀಕೃತವಾಗಿಯೇ ಆಗುತ್ತದೆ. ಅದು ಕೂಡಲೇ 
ಸಾಧ್ಯವಾಗದಿರಬಹುದು. ಒಂದಲ್ಲ ಒಂದು ದಿನ ಜನ ನಿಮ್ಮನ್ನು ಖಂಡಿತ ಒಪ್ಪಿಕೊಳ್ಳುತ್ತಾರೆ. 
ನಿಮ್ಮ ಗುರಿ ಎಂದಿಗೂ ತಪ್ಪುವುದಿಲ್ಲ ನೆನಪಿರಲಿ ಜನರನ್ನು ಸ್ವಲ್ಪ ಕಾಲ ವಂಚಿಸಬಹುದು. 
ಆದರೆ ಎಲ್ಲ ಕಾಲಕ್ಕೂ ವಂಚಿಸಲು ಸಾಧ್ಯವಿಲ್ಲ. ಆದ್ದರಿಂದ ಪ್ರಾಮಾಣಿಕವಾಗಿರಿ. ಯಶಸ್ಸು 
ಖಂಡಿತ. 

ಸೃಜನಶೀಲ ವ್ಯಕ್ತಿಗಳಿಂದ ಸೃಜನಶೀಲತೆ ಎಂಬ ಷದ ದುರುಷಯೋಗವಾಗುತ್ತಿದೆಯೇ? 


ಇತ್ತೀಚೆಗೆ ಕೊಲ್ಕೊತ್ತಾದಲ್ಲಿ ನನ್ನ ಹುಟ್ಟುಹಬ್ಬದ ದಿನದಂದು ನನ್ನ 88 ಚಿತ್ರಗಳ ಪ್ರದರ್ಶನ 


ನಡೆಯಿತು. ಆ ಸಂದರ್ಭದಲ್ಲಿ ಮಾತಾಡುತ್ತಾ ನಾನು, ಶೇ. 90ರಷ್ಟು ಕಲಾವಿದರು 
ಕಲಾವಿದರೇ ಅಲ್ಲ. ಅನೇಕರು ಬೇಗ ದುಡ್ಡು ಮಾಡುವುದಕ್ಕಾಗಿ ಕಲಾವಿದರ ಗುಂಪಿನಲ್ಲಿ 
ಸೇರಿಕೊಳ್ಳುತ್ತಾರೆ. ಅವರು ಎಷ್ಟು ಬೇಗ ಕಾಣಿಸಿಕೊಳ್ಳುತ್ತಾರೊ ಅಷ್ಟೇ ಬೇಗ 
ಮರೆಯಾಗುತ್ತಾರೆ ಎಂದು ಹೇಳಿದೆ. ಸೃಜನಶೀಲತೆಯನ್ನು ತಿಳಿಸಿಕೊಡುವಂಥ ಒಂದು 
ಸೂತ್ರ ಇರುವುದಿಲ್ಲ, ಆದ್ದರಿಂದ ಅದನ್ನು ಹುಡುಕಿಕೊಂಡು ಹೋಗುವುದರಲ್ಲಿ ಅರ್ಥವಿಲ್ಲ 
ಯಾವುದನ್ನು ಅನುಸರಿಸುವುದಿಲ್ಲ ಎಂಬ ಅನನುಸರಣೆಯೇ ಸೃಜನಶೀಲತೆಯಲ್ಲ. 


ನೀವು ಕೌಟುಂಬಿಕ ವ್ಯಕ್ತಿಯಾಗಿ ಎಷ್ಟು ಯಶಸ್ವಿ? 


ನನ್ನನ್ನು ಅನೇಕರು ಅವಿವಾಹಿತ ಎಂದೇ ತಿಳಿದಿದ್ದಾರೆ. ನಾನು ಆರು ಮಕ್ಕಳ ತಂದೆ. 
ಒಂದು ಡಜನ್‌ ಮೊಮ್ಮಕ್ಕಳೂ, ಮೂರೋ ನಾಲ್ಕೋ ಮರಿಮಕ್ಕಳೂ ಇದ್ದಾರೆ. ನಾನು 
ನನ್ನ ವೃತ್ತಿಗೆ 80% ಕಾಲ ನೀಡಿದರೆ, ಕುಟುಂಬಕ್ಕಾಗಿ 20 % ಮೀಸಲಿಟ್ಟಿದ್ದೇನೆ. ಇದಕ್ಕಾಗಿ 
ನನ್ನ ಹೆಣ್ಣು ಮಕ್ಕಳಿಗೆ ಕೋಪ. ನನ್ನ ಕುಟುಂಬದಲ್ಲಿ ಗಂಡಸರದೇ ಅಧಿಕಾರ. 


ನಿಮಗೆ ಯಾವಾಗಲಾದರೂ ಬೋರ್‌ ಎನ್ನಿಸುವುದೆ? 


ಹಾಗೆಂದರೆ ಏನೋ ನನಗೆ ತಿಳಿಯದು. ನೀವು ಸೂಕ್ಷ ಗ್ರಾಹಿಗಳೂ, ಚುರುಕು 
ಪ್ರಜ್ಞೆಯವರೂ ಆಗಿದ್ದರೆ ಈ ಜಗತ್ತಿನಲ್ಲಿ ಅನುಭವಿಸುವುದು ಎಷ್ಟೊಂದು ಇದೆ. ಬದುಕನ್ನು 
ನೀವು ಅನುಭವಿಸುತ್ತಾ ಹೋದಂತೆ ಬದುಕಿನ ಕಲೆ ಕರಗತವಾಗುತ್ತದೆ. ಇದು ಎಷ್ಟೊಂದು 
ರೋಚಕವಾಗಿದೆ ಅಲ್ಲವೆ? 


ನಿಮ್ಮನ್ನು ನೀವೇ ನೋಡಿಕೊಂಡಾಗ ಏನನ್ನಿಸುತದೆ? 


ನಾನು ಮೂಡಿ. ಆದರೆ ನನ್ನ ರೀತಿ ನೀತಿಗಳನ್ನು ಇನ್ನೊಬ್ಬರ ಮೇಲೆ ಹೇರುವುದಿಲ್ಲ. 
ಅಥವಾ ನನ್ನ ಅಧಿಕಾರವನ್ನೂ ಸ್ಥಾಪಿಸಹೊರಡುವುದಿಲ್ಲ. ನನಗೆ ಯಾವುದಾದರೂ ಅಥವಾ 
ಯಾರಾದರೂ ಸರಿಬರದಿದ್ದರೆ ಅಲ್ಲಿಂದ ನಾನೇ ದೂರ ಬಂದುಬಿಡುತ್ತೇನೆ. 
ಕೂಗಾಡುವುದಾಗಲೀ, ಹುಯಿಲೆಬ್ಬಿಸುವುದಾಗಲೀ ಮಾಡುವುದಿಲ್ಲ 


ಬದುಕನ್ನು ಕುರಿತು ನಿಮ್ಮ ದೃಷ್ಟಿಕೋನ? 


“ಕ್ರಾಂತಿ” ಎಂಬ ಪದ ಕಂಡರೆ ನನಗಾಗುವುದಿಲ್ಲ ನನ್ನ ದೃಷ್ಟಿಯಲ್ಲಿ ಅಂಥದೊಂದು 
ಪದ ಇಲ್ಲವೇ ಇಲ್ಲ. ನಾನು ಜನರನ್ನು ಗೌರವಿಸುತ್ತೇನೆ. ಅವರ ಇರುವಿಕೆಯನ್ನು 
ಒಪ್ಪಿಕೊಳ್ಳುತ್ತೇನೆ. ಅವರ ನಂಬಿಕೆಗಳು ನನ್ನ ನಂಬಿಕೆಗಳಂತಲ್ಲದಿದ್ದರೆ ನಾನು ಅವರ 
ಮೌಲ್ಯಗಳನ್ನು, ವಿಶ್ವಾಸಗಳನ್ನು ನಾಶ ಮಾಡಲು ಹೋಗುವುದಿಲ್ಲ, ಹಾಗೆ ಮಾಡುವ 
ಹಕ್ಕು ನನಗಿಲ್ಲ ಬೇರೆಯವರೊಂದಿಗೆ ಸಾಮರಸ್ಕ ಕಲ್ಪಿಸಿಕೊಳ್ಳುವುದೇ ಬದುಕಿನ ಗುಟ್ಟು. 
ನಿಮಗೆ ಬೇರೆಯವರ ವಿಚಾರಗಳಾಗಲೀ, ವ್ಯಕ್ತಿತ್ತವಾಗಲೀ ಇಷ್ಟವಿಲ್ಲವಾದರೆ ಆ ಭಾವನೆಗಳು 
ನಿಮ್ಮೊಳಗೇ ಇರಲಿ. ಪ್ರತಿಕ್ರಿಯೆ ತೋರುವ ಅಗತ್ಯವಿಲ್ಲ. 

43 


ನಿಮ್ಮ ಬದುಕಿನ ಈ ೮೮ ವರ್ಷಗಳು ನಿಮಗೆ ಕಲಿಸಿದ್ದೇನು? 


ಈ ಬದುಕನ್ನು ದುರುಪಯೋಗ ಮಾಡುವುದಾಗಲೀ, ವ್ಯರ್ಥ ಮಾಡುವುದಾಗಲೀ 
ಸರಿಯಲ್ಲ, ನಿಮಗೆ ಸೃಜನಶೀಲ ಪ್ರತಿಭೆ ಎಂಬ ವಿಶೇಷ ಶಕ್ತಿ ಇದ್ದರೂ ಸಹ ನೀವು 
ಬದುಕಿನಿಂದ ದೂರ ಹೋಗಬೇಡಿ. ಈ ಬದುಕಿನಲ್ಲಿ ನೀವು ಒಂಟಿಯಲ್ಲ ನೀವು ಸಹಬಾಳ್ವೆ 
ನಡೆಸಬೇಕು. ನೀವು ಹುಡುಕಿಕೊಂಡು ಹೋಗಬೇಕೇ ವಿನಹ ಬೇರೆಯವರು ನಿಮ್ಮನ್ನು 
ಹುಡುಕಿ ಬರುವಂತೆ ವರ್ತಿಸಬೇಡಿ. ನೀವು ನಿಮ್ಮದೇ ಅಂತಸ್ತು ಕಲ್ಪಿಸಿಕೊಂಡು ಯಾವಾಗ 
ಪ್ರತ್ಯೇಕವಾಗುತ್ತೀರೋ ಆ ಕ್ಷಣದಿಂದಲೇ ನಿಮ್ಮ ಬೆಳವಣಿಗೆ ಸೊರಗಿ ಹೋಗುತ್ತದೆ. 
ನೂರಾರು ಕವಿಗಳಿಗೆ, ಕಲಾವಿದರಿಗೆ ಆದದ್ದು ಹೀಗೆಯೆ. ಈ ಸ್ಥಿತಿ ಅವರೇ ರೂಪಿಸಿಕೊಂಡದ್ದು. 
ಅಹಂ ಅನ್ನು ಕೊಂದು ಹಾಕಿ: ಅದನ್ನು ನಿಯಂತ್ರಿಸಲು ಕಲಿಯಿರಿ. ಆಗ ನೀವು ಬದುಕುತ್ತೀರಿ. 
ಚೆನ್ನಾಗಿಯೇ ಬದುಕುತ್ತೀರಿ. 


ಕಲಾಜಗತ್ತು 


ಭಾರತದಲ್ಲಿ ಅನೇಕ ಉತ್ತಮ ಕಲಾವಿದರಿದ್ದಾರೆ. ಜಗತ್ತಿನ ಯಾವುದೇ ಅತ್ಯುತ್ತಮ 
ಕಲಾಕೃತಿಗಳೊಂದಿಗೆ ಅವರ ಕೃತಿಗಳು ಸರಿಸಾಟಿಯಾಗಿ ನಿಲ್ಲಬಲ್ಲವು. ಆದರೆ ಭಾರತೀಯ 
ಚಿತ್ರಕಲೆಯ ಆಳ ಮತ್ತು ವೈವಿಧ್ಯ ಕುರಿತಂತೆ ಅಂತರರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೂ 
ಪ್ರಚಾರವಾಗದಿರುವುದು ದುರದೃಷ್ಟಕರ. ಭಾರತೀಯ ಕಲಾ ಪ್ರಪಂಚದಲ್ಲಿ ಏನೆಲ್ಲ ಇದೆ 
ಎಂದು ಗೊತ್ತಿರುವವರ ಸಂಖ್ಯೆ ತೀರ ಕಡಿಮೆ. ಇದಕ್ಕೆ ಪ್ರಬುದ್ಧವಾದ ಸೃಜನಶೀಲ 
ವಿಚಾರಗಳುಳ್ಳಂಥ ವ್ಯಕ್ತಿಗಳಾಗಲೀ, ಭಾರತೀಯ ಚಿತ್ರಕಲೆಯ ಶಕ್ತಿ ಮತ್ತು ವೈವಿಧ್ಯವನ್ನೆಲ್ಲ 
ಸರಿಯಾಗಿ ಗಹಿಸಿ ಬರೆಯುವಂಥ ಸಮರ್ಥ ವಿಮರ್ಶಕರಾಗಲೀ ಇಲ್ಲದಿರುವುದೇ ಮುಖ್ಯ 
ಕಾರಣ. ನಮ್ಮಲ್ಲಿ ತೋಚಿದಂತೆ ಗೀಚುವ ಬೇಕಾದಷ್ಟು ಕಲಾವಿಮರ್ಶಕರಿದ್ದಾರೆ. (ಸಾರಿ, 
ಈ ಮಾತು ನಿಮಗೆ ಅನ್ಹಯಿಸುವುದಿಲ್ಲ). ಅವರು ಎಂದೂ ಆಳಕ್ಕೆ ಇಳಿಯುವುದಿಲ್ಲ. 
ಮೇಲು ಮೇಲೇ ಇದ್ದುಬಿಡುತ್ತಾರೆ. ಹೀಗಾಗಿ ನಮ್ಮ ಸಾಧನೆ ಎಂಥದ್ದು ಎಂಬುದು 
ಯಾರಿಗೂ ತಿಳಿಯುವುದಿಲ್ಲ. ಕಲೆಯು ಕೆಲವೇ ಆಯ್ದು ವ್ಯಕ್ತಿಗಳ ಪರಿಧಿಗೆ 
ಸೀಮಿತವಾಗಿಬಿಡುತ್ತದೆ. ಅದರ ಈ ಸ್ಥಿತಿ ಬದಲಾಗುತ್ತದೆ ಎಂದು ನನಗೆ ಭರವಸೆ ಇದೆ. 
ಯಾವುದೇ ದೊಡ್ಡ ಕಲಾಚಳುವಳಿಯನ್ನು ಬಹುಕಾಲದವರೆಗೆ ಅದುಮಿಡಲು ಸಾಧ್ಯವಿಲ್ಲ. 
ಭಾರತೀಯ ಚಿತ್ರಕಲೆಗೆ ಸಿಗಬೇಕಾದ ಮಾನ್ಯತೆ ಸಿಕ್ಕಿಯೇ ಸಿಗುತ್ತದೆ. ಒಂದಿಷ್ಟು 
ಕಾಯಬೇಕಾಗಬಹುದು. ಆದರೆ ಒಂದಲ್ಲ ಒಂದು ದಿನ ಈ ಮಾನ್ಯತೆ ಸಿಗಲೇಬೇಕು. 


ಮರಳಿ ಮರಳಿಸಿದ್ದೇನೆ 


ಅಸಡ್ಡೆಯಿಂದ ನನ್ನೆದುರು, ನೀನು- 
ಬಿಸಾಡಿದ ಶಬ್ದಗಳನ್ನು ನಾನೆತಿಕೊಳ್ಳಲಾರೆ 
ಈ ಶಬ್ದಗಳಿಂದ ನಿಷ್ಠುರ ಔದಾಸೀನ್ಮದ 
ದುರ್ವಾಸನೆ ಹೊಡೆಯುತ್ತಿದೆ, 

ಈ ಶಬ್ದದ ಸಿಷ್ಟೆಯ ಮೇಲೆ | 

ಸುಳ್ಳಿನ ಪೊರೆ ಪದರುಗಟ್ಟದೆ 

ಈ ಶಬ್ದ ಆತ್ಮವಿಹೀನವಾದ 


ಸುಂದರ ಶರೀರದಂತಿದೆ. 


ದಯವಿಟ್ಟು ನೀನೇ ಇದನ್ನು 
ಮರಳಿ ಸ್ವೀಕರಿಸು ಮತ್ತು 
ನನ್ನ ನಿರಾಕರಣೆಯನ್ನು 


ಸಾಧ್ಯವಾದರೆ ಮನ್ನಿಸು. 


- ಶಶಿಕಲಾ ವೀರಯ್ಯಸ್ವಾಮಿ 


ಶಶಿಕಲಾ ವೀರಯ್ಯಸ್ವಾಮಿ, ಪ್ರಾಚಾರ್ಯರು, ಸರಸ್ವತಿ ಬಾಲಕಿಯರ 
ಸಹಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ, ಶಹಾಪುರ, ಬೆಳಗಾಂ ಜಿಲ್ಲೆ. 


Me | | 
45 


ಬಡಿಯಾಯಂತು ಹೇಗೆ ನಮ್ಮೊಲಂಮೆ 
ಜೋಡು 


- ನಾಗರಾಜ ವಸ್ತಾರೆ 


Marriage is death of hope - ಅಂತ ಎಲ್ಲೋ ಓದಿದ ನೆನಪು. ಈ ಲೇವಡಿ 
ಬಹುಶಃ ವುಡೀ ಆಲನ್‌ದಿರಬೇಕು. ಮದುವೆಯೆಂದರೆ ಭರವಸೆಯ ಸಾವು! ಹಾಗಿದ್ದಲ್ಲಿ 
ಡಿವೋರ್ಸನ್ನು ಸಾವಿನ ಭರವಸೆ ಎಂದೆನ್ನಬಹುದೇನೊ, ವಿಚ್ಛೇದನೆಯ ಕರಾಳ ಹೊಸ್ತಿಲಿನಲ್ಲಿ 
ಹೊರಳಿ ಹೊರಳಿ ನರಳುತ್ತಿರುವ ಈ ಬದುಕು ಆಗಾಗ್ಗೆ ಇಂತಹ ಭರವಸೆಯನ್ನು ನೆನಹಿಸಿದೆ. 
ನೆನಹಿಸುತ್ತಲೆ ಇದೆ. ಕೋರ್ಟಿನ ಕಟ್ಟಳೆಯೊಂದಕ್ಕಷ್ಟೆ ಕಾದಿರುವ ಎರಡೂ ಮನಸ್ಸುಗಳಿಗೆ 
ಅದು ಇಬ್ಬರ ವರ್ತಮಾನದ ನೆಲೆಯ ಬೇರು ಕೀಳುವಷ್ಟು ಅಲ್ಲಾಡಿಸುತ್ತಲೆ ಮುಂದಣದ 
ಭವಿಷ್ಯದಷ್ಟೆ ಭೂತವನ್ನೂ ಬದಲಿಸಬಹುದು ಎಂಬ ಸೂಕ್ಷ ಪ್ರಜ್ಞೆ ಇದ್ದಂತಿಲ್ಲ, ವೈಯಕ್ತಿಕ 
ವೈಫಲ್ಯದ "ಭವ್ಯ' ಸ್ಮಾರಕದ ಅಡಿಪಾಯವಾಗುವಂತೆ ಕೋರ್ಟಿನ ಡಿಕ್ರಿ (೮60166) 


ಲ 
ಇನ್ನೇನು - ಕೆಲ ತಿಂಗಳುಗಳಲ್ಲಿ ನಮಗೆ ಬರಬಹುದಷ್ಟ. 


ಸೂಕ್ಷ್ಮ ಸಂವೇದನೆ ಅನುಭವಿಸಬಲ್ಲ - ಬಾಂಬು ಸಿಡಿಯದೆಯೆ ಎದೆಗೆ ನಾಟುವ 
ನೋವು, ನೆರೆಯಿಲ್ಲದೆಯೆ ಕೊಚ್ಚಿ ಹೋಗುವ ತನ್ನತನ, ನೆಲ ಬಿರಿಯದೆಯೆ ಉಂಟಾಗುವ 
ತಲ್ಲಣಗಳು... ಇವಕ್ಕೆಲ್ಲ ಕೊನೆಯಿದೆಯೆ? ಇರುವುದಾದರೆ ಎಂದು? ವಿವೇಚನೆಯಿಲ್ಲದೆ 
ಎಡವುವ ಬುದ್ಧಿಗೆ ಒತ್ತೆಯಾಗುವ ತನ್ನತನ ತನ್ನದೆ ಅಲ್ಲದೆ ಮತ್ತೊಂದು ಹೃದಯದ 
ಒಳದನಿಗಳನ್ನು ಕೇಳುವುದಿಲ್ಲವೇಕೊ? ಸಂಬಂಧಗಳನ್ನು ಹೊಸಕಿಸುವ ಸೋಹಕ್ಕೆ ತನ್ನ 
ವಿಸೃತಿಯ ಇತಿಮಿತಿ ಅರಿವಾಗದೇಕೊ? ಬದುಕು ತೋಯುವಷ್ಟು ಒಸರುತ್ತಿರುವ ಕಣ್ಣುಗಳಿಗೆ 
ಎದುರಿಗಿರುವ ಮತ್ತೊಂದು ಜೋಡಿನ ಹನಿಗಳು ಕುಟಿಲವೆನಿಸುವುದೇಕೊ? ಹಿಂದೆಲ್ಲ 
ಮೋರೆ ಮುದ್ದಿಸಿ ಒಲುಮೆ ಮಿದ್ದುತ್ತಿದ್ದ ತುಟಿಗಳು ಹೂಂಕರಿಸಿ ಠೇಂಕರಿಸಿ ಈಗ ಕೊಂಕುವುದು 
ಏಕೊ? ನಿನ್ನೆ ಮೊನ್ನೆಯ ಹೊಸಬರಿಗೂ ನಗೆ ಜೀಕುವ ಮುಖ ನನ್ನದು ಆದರೆ ಸಾಕು, 
.. ಸೆಡವು ಡಾವರಿಸುವುದೇಕೊ? ನಾನು ಅಗತ್ಯಕ್ಕಿಂತ ಹೆಚ್ಚು ಪರಿಚಿತನಿದ್ದೆನೆಂತಲೆ? 
ಇಲ್ಲವೆ ಆ ನಗೆ ಮಗ್ಗುಲು ಹಾಯುವ ಹೊಸ ರೂಹುಗಳಿಗಷ್ಟೆ ಮೀಸಲೆಂತಲೆ? 


ಉತ್ತರಗಳಿಲ್ಲವೆಂದಲ್ಲ, ಆದರೆ 80501019 ಎನ್ನುವಷ್ಟು ನಿಖರವಿಲ್ಲ ಮನದ ನಿಚ್ಚಳದಿಂದ 
ಹೆಕ್ಕಿದವಂತೂ ಅಲ್ಲವೆ ಅಲ್ಲ ಜಾಳು ಮನಸ್ಸಿನದೆ ಜಾಳುತನ. ಕಟಕಟೆಗೆ ಒಡ್ಡುವ ಕಪ್ಪ 
ಕೋಟುಗಳಿಗಂತೂ ಭಾವುಕತೆ ತಟ್ಟುವುದಿಲ್ಲ, 

ಹೊಸಕಿಕೊಂಡಿರುವ ಸಂಬಂಧಗಳಿಗೆ "ಘಟಸ್ಪೋಟ' ಸಾಂಕೇತಿಕವೆನಿಸಬಹುದು. 
ಸೋಡಚೀಟಿ ಇನ್ನೆಂದೂ ಜೋಡಿಕೊಳ್ಳಲಾಗದ್ದಕ್ಕೆ ಠಸ್ತಯೊತ್ತಲುಬಹುದು. ನಲುಗಿದ 


40 
ಸ್ಟಾ 
ಲ ಇ 
MY ——————_ಶೂದ್ರ— 
pe 


ee 
ಮನಸ್ಸಿಗೆ ಮತ್ತೆ ಒಲುಮೆ ಸಿಂಚನ ದಕ್ಕೀತೆ? ಕಾಯಬೇಕು... ಕಾದು ನೋಡಬೇಕು. 
ವಿಚ್ಛೇದನ ವಿಪರೀತ ವಿನಾಶದ ಹರಿಕಾರವೆಂಬುದಂತೂ ಸತ್ಯ. ತನ್ನತನವನ್ನು ಒಟ್ಟಾರೆ 
ಡಿಳ್ಳಿಸಿ, ಮುಕ್ಕುಮುಕ್ಕಾಗಿರುವ ಸ್ಫೋಟವನ್ನು ಇನ್ನಾವುದು ತಾನೆ ಸಮೀಕರಿಸೀತು? ಮನಸ್ಸಿನ 
ಎಲ್ಲ ಚಾಚುಗಳಲ್ಲೂ ಡೈನಮೈಟುಗಳ ಅನಾಮತ್ತು ದಾಳಿ, ಎಚ್ಚರದ ನಟ್ಟನಡುವಿನಿಂದ 
ಬದುಕಿನ ಗಿಣ್ಣೆ ಎತ್ತಂಗಡಿಯಾದರೆ ಇನ್ನೇನಾದೀತು? ಮಕ್ಕಳಾಟದ Jigsaw puzzle 
ನಿಂದ ಕೆಲವಾರು ತುಣುಕುಗಳನ್ನು ಕಿತ್ತೊಗೆದು, ಉಳಿದಿದ್ದರಲ್ಲೆ ಜೀವಿತದ ಒಟ್ಟನ್ನು 
ಕಟ್ಟಬೇಕೆಂದರೆ ಆದೀತೇನು? ಹೊನ್ನ ಸರಿಗೆಯ ಕೊಂಡಿಯೆ ಕಳಚಿಕೊಂಡಿದ್ದಲ್ಲಿ ಕೊರಳ 
ಸುತ್ತಲಿಗೆ ಎಳೆಯಾದೀತೆ? 


ಮದುವೆಯ ಅಸಿತ್ತವಿರುವುದು ಅದರ ನಿರಂತತೆಯ ಸರಣಿಯಲ್ಲಿ, ಕಾಲನ ಭೂತ 
ಮತ್ತು ಭವಿಷ್ಯಗಳು ಈ ಶೃಂಖಲೆಯಲ್ಲಿ ಅಷ್ಟೇ ನಿರಂತರ ವರ್ತಮಾನದಲ್ಲಿ ಅಡಕವಷ್ಟೆ. 
ಜೊತೆಯಲ್ಲಿರುವ ಗಂಡು-ಹೆಣ್ಣು ಸಂಗತಿಗಳನ್ನು ಮಾಡುತ್ತ, ಹೊಂದುತ್ತ, ಸಾಧಿಸುತ್ತ 
ಬದುಕಿನ ಸಂತಸವನ್ನು ಕಟ್ಟುತ್ತವೆ. ಆದರೆ ಈ ಅನುಭವ, ಅನುಭೋಗಗಳು ಮದುವೆ 
ಮತ್ತು ಅದರ ವಿಕಾಸವನ್ನು ಬಿಂಬಿಸದಿದ್ದಲ್ಲಿ ಅವು ಅರ್ಥವತೆನಿಸುವುದಿಲ್ಲ. ನಾವು ಹಳತನ್ನು 
ನೋಡುವುದು ಹೊಸತರೊಟ್ಟಿಗೆ ಸಾಟಿಯಿಟ್ಟು, ಅಂದರೆ ನಮ್ಮ ನಿನ್ನೆಗಳಲ್ಲಿ ಇಂದುಗಳ 
ಛಾಯೆಯಿದ್ದೇ ಇದೆ. ಹಾಗಾಗಿ ಒಂದು ಜೋಡಿಯನ್ನು ಅಂದು ನೋಡಿ. ಇಂದೂ 
ನೋಡಿ. ಅವರ ಇಂದನ್ನು ಅಂದಿನದರೊಟ್ಟಿಗೆ ತಳುಕು ಹಾಕಿಯೂ ನೋಡಿ. ಪರಸ್ಪರ 
ಒಲುಮೆ, ಗೌರವಗಳುಳ್ಳ ಮದುವೆ ಅತೀವ ಸಂತಸದ ಅನಂತತೆಯನ್ನು ಸ್ವಾದಿಸುತ್ತದೆ. 
ನಿನ್ನೆಯಲ್ಲೂ, ನಿನ್ನೆಯಾಗುವ ಇಂದಿನಲ್ಲೂ ಇಂದಾಗುವ ನಾಳೆಯಲ್ಲೂ ಒಲವು ನಿಚ್ಚಳ. 
ಮದುವೆ ಮುದವು ನಿವ್ವಳ. 


ಆದರೆ ವಿಚ್ಛೇದನ ಭ'ವಿಷ್ಯವನ್ನು ಸಂಪೂರ್ಣ ತಿರುಚಿಬಿಡುತ್ತದೆ. ಬದುಕಿನ ನೇರವಿಟ್ಟು 
ಮೆಳ್ಳಗೊಳ್ಳುತ್ತದೆ. ಬೆರಗೆಂದರೆ ಅದು ಭೂತವನ್ನೂ ಹಾಗೆಯೇ ತಿರುಗಿಸಿಬಿಡುತ್ತದೆ. 
ಇದ್ದಕ್ಕಿದ್ದಂತೆ ಹಳೆಯ ಆಲ್ಬಮ್ಮಿನ ಒಂದೊಂದು ಫ್ರೇಮೂ ಚಾರಿತ್ರಿಕವೆನಿಸತೊಡಗುತ್ತದೆ. 
ನಿಶ್ಚಿತಾರ್ಥ, ಮದುವೆಯ ತೇದಿಗಳು ಇತಿಹಾಸವನ್ನು ಕಟ್ಟುತ್ತವೆ. ಮನೆಯೊಳಗೆ ಈವರೆಗೆ 
ಸಾಮಾನ್ಯವೆನಿಸುತ್ತಿದ್ದ ಫ್ರಿಜ್‌, ಮೈಕ್ರೊವೇವ್‌ ಸಹ ಜೀವಂತಿಕೆಯನ್ನು ತಳೆದುಬಿಡುತ್ತವೆ. 
ಶಯ್ಯಾಗಾರದ ಕದದ ಜೀಕೂ ಸ್ಪಗತಕ್ಕಿಳಿಸುತ್ತದೆ. ಇವುಗಳು ಉಲುಹುವ ನುಕಸಾನಿನ 
ಭಾಷೆಗೆ ತೊಡರಿಲ್ಲ. ಅಂತೆಯೆ ಈ ಸಾಂಕೇತಿಕ ಭಾಷ್ಯಗಳು ತಡವರಿಸುವುದಿಲ್ಲ. 

ಬಿಳಿಯೊಡಲಿನ ಮೇಲೆ ಕೆಂಪು ಗೀಟುಗಳ ಈ ಷರಟಿನಲ್ಲಿ ನೆನಹುಗಳ ಹಾಸುಹೊಕ್ಕಿವೆ. 
ಅಂದು ಲೈಫ್‌ಸ್ಟೆಲ್‌ ಸ್ಟೋರಿನಲ್ಲಿ ಅದನ್ನು ಕೊಳ್ಳುವಾಗ ಗೀಟುಗಳ ರಂಗು ಕೆಂಪಿರಬೇಕೊ 
ಇಲ್ಲನೀಲಿಯಿರಬೋಕೊ ಎಂಬ ವಿಷಯಕ್ಕೆ ನಮ್ಮಿಬ್ಬರ ನಡುವೆ ವಾದ. ತಳಕು ಹಾಕುವಂತೆ 
ಎರಡನ್ನೂ ಹರಹಿ ಹಿಡಿದಿದ್ದ ಸೇಲ್ಸ್‌ಮನ್‌ ಈ ವಾದವನ್ನು ಕಂಡು, ಕೇಳಿ ನಿಶಬ್ದ 


4 
eee 


ಹ ಾ್ಮಾರ್ಯ್ಮ್ಮಕಕಾಾಕಿವ್ಲ್ಭ್ಹಿಭವೊತಾತಾಫಾ ಖಾಪ್‌ 


ನಕ್ಕಿದ್ದನಷ್ಟೆ? ಆಚೆ ಬಂದ ಮೇಲೆ ಅವಳು ತಾಲಿಬಾನ್‌ ಗೂಂಡನಂತಹ ಚರ್ಯೆಯಿದ್ದ 
ಸೇಲ್‌ ಮನ್ನನ್ನು ನೆನೆದು ನಕ್ಕಿದ್ದಳು ಕೂಡ. ಮುಗಿಲು ಕರಗಿ ಜಿನುಗುವಾಗ ಅವಳು ಕೇಳುತ್ತಿದ್ದ 
ಟೈಟ್ಯಾನಿಕ್‌ನ ಮ್ಯೂಸಿಕ್‌ ಸಿಡಿ ಈಗ ಹೇಗೆ ಅನಾಥವಾಗಿದೆ. ಅವಳು ಆಫೀಸಿನಿಂದ 
ದಣಿದು ವಾಪಸಾಗಿ ಮುಖ ತೊಳೆಯುವ ಮುನ್ನ ಎಲ್ಲೆಂದರಲ್ಲಿ ಹಚ್ಚಿಡುತ್ತಿದ್ದ ಹಣೆಯ 
ಬೊಟ್ಟುಗಳು ಅಲ್ಲಲ್ಲ ಸಿಗುತ್ತವೆ. ಅಂದೊಮ್ಮೆ ಮಂಚದ ಕಟಕಟೆಗೆ ಅಂಟಿಕೊಂಡಿದ್ದ 
ಇಂಥದೆ ಬೊಟ್ಟು ನಾನು ಇಸ್ತಿ ಮಾಡುತ್ತಿದ್ದಾಗ ಷರಟಿನ ತೋಳಿಗೆ ಸಿಕ್ಕಿಕೊಂಡು ಅದೇ 
ಮಧ್ಯಾಹ್ನ ಆಫೀಸಿನಲ್ಲಿ ಪ್ರ ತಿನ್ನುತ್ತಿದ್ದಾಗ ದೃಷ್ಟಿಗೆ ಬಿದ್ದು ನೆನಹುಗಳು ಧಾವಿಸಿದ್ದಿದೆ. 
ನಸುಕಿನಲ್ಲಿ ಶುಂಠಿಯ ಸ್ವಾದವುಳ್ಳ ಚಹ ಹೀರುತ್ತ ಬಿಸ್ಕೇಟುಗಲೊಟ್ಟಿಗೆ ಬಿಸಿಲುಕೋಲನ್ನು 
ಅವಳು ಆಹ್ಲಾದಿಸುತ್ತಿದ್ದ ಕಿಟಕಿಯ ನೆಲತಲದಲ್ಲಿ ಕವಿದ ಧೂಳು ಈ ಮುಂಜಾನೆ ನನ್ನನ್ನು 
ಅಣಕಿಸಿದಂತಿದೆ. ಗಾಂಧೀಬಜಾರನ್ನು ಹಾದುಹೋಗುವಾಗಲೆಲ್ಲ ಕಹಳೆಬಂಡೆ ಪಾರ್ಕಿನ 
ಗೇಟು ಮಗ್ಗುಲಲ್ಲಿ ಟೊಮ್ಯಾಟೊ ಪುರಿ ಮಾರುವಾತ ನನ್ನನ್ನು ನೋಡಿ ನಕ್ಕರೆ ಅಸಾಧ್ಯ 
ಕಸಿವಿಸಿಯಾಗುತ್ತದೆ. ಇಬ್ಬರಿಗೂ ತಿಳಿದಿರುವ ಯಾರಾದರೂ ಎದುರಾದಲ್ಲಿ ನಾನು 
ಬೊಲೆರೋದ ಓಟದ ಸ. ಅರಿವಿಲ್ಲದೆಯೆ ಹೆಚ್ಚಿಸಿದ್ದಿದೆ. ಮನೆಯ ಒಳಗುಡಿಯಲ್ಲಿ 
ಅವಳು ಹೊತ್ತಿಸುತ್ತಿದ್ದ ತುಪ್ಪದ ಸೊಡರು ತಿಂಗಳುಗಳಿಂದ ನೀರು ಕಾಣದೆ ಮಾಸಿ 
ಕಮಟಿಕೊಂಡಿದೆ. 


ಮುದ್ದುಗರೆಯುವಾಗ ಅದೆಂತಹ ಮುಚ್ಚುಮರೆ. ನಾಲ್ಕು ಗೋಡೆಗಳ ನಡುವಿನ 
ಎಡೆವಿಡಿವು. ಮನಸ್ತಾಪಕ್ಕೆ ಮಾತ್ರ ಇವುಗಳ ಎಗಿಲ್ಲ ಆಗೆಲ್ಲ ಉಲುಹು ತಾರಕ, ಬೀದಿಗುಂಟ. 
ಯಾರಿಗಾದರೂ ಹೇಳಿಕೊಂಡರೆ ಎಲ್ಲರ ಮನೆಯಲ್ಲೂ ಇದ್ದದ್ದೆ ಬಿಡಿ ಅಂತ ಸಮಾಧಾನ. 
ತಮ್ಮಿಬ್ಬರಲ್ಲಿ ಯಾರಲ್ಲಿಯೂ ಇಲ್ಲದ್ದು ಅದೇನು ನಡೆದದ್ದು? "ಎಲ್ಲವಿದ್ದೂ ಒಬ್ಬರನ್ನೊಬ್ಬರು 
ಹೇಗೆ ಕಳೆದುಕೊಂಡದ್ದು] ತಂತಮ್ಮದೆ ಭಮೆಗಳಲ್ಲಿ, ಪಸು ಇಡು ಎಳೆಗಳನ್ನು 
ಸುತ್ತಿಕೊಂಡೇ ಕೋಶಸ್ಥರಾಗಿ ಒಬ್ಬರಿಗೊಬ್ಬರು ಅಭೇದ್ಯವಾಗುವಷ್ಟು ಏಕೆ ಗಟ್ಟಿಯಾದದ್ದು? 
ಕೊನೆಯೆಲ್ಲಿ? ಮತ್ತದೆ ಜಾಳು... 


ಬೇರ್ಪಡೆಯ ಬಳಿಕದ್ದು - ಮರಣಾನಂತರದಲ್ಲಾಗುವುದೆಂದು ಶಾಸ್ತ್ರಗಳು ಹೇಳುವ 
ಈವರೆಗಿನ ಜೀವಿತದ ಕೃತ್ಯಗಳ ತನಿಖೆ. ಆತ್ಮದ ತಪಾಸಣೆ. ಇಲ್ಲಿಗೊ? ಅಲ್ಲಿಗೊ? ... 
ನಾಕಕ್ಕೊ? ನರಕಕ್ಕೊ? ಎಲ್ಲಿಯೂ ಸಲ್ಲದ ಸಿತಿ. ಜಾರಿದ ಹೊತ್ತುಗಳಲ್ಲಿನ ಸುಂದರ 
ಗಳಿಗೆಗಳ ಭೂತವಿನ್ನು ಸಾಧ್ಯವೇ ಇಲ್ಲ, ಹೊತ್ತು ಹಿಂತಿರುಗುವುದಿದ್ದಲ್ಲಿ ಬದುಕಿನ ಬರೆಹದ 
ಎಷ್ಟೊಂದು ತಪ್ಪುಗಳನ್ನು ತಿದ್ದಬಹುದಿತ್ತು! ಎಷ್ಟು ಚಿತ್ತು-ಕಾಟುಗಳನ್ನು ತಡೆಯಬಹುದಿತ್ತು!! 
ಇಂದುಗಳಲ್ಲಿ ಇದ್ದೂ ಇಲ್ಲವಾಗುತ್ತ, ಹಳೆಯದನ್ನೇ ಮರುಬದುಕಲಿಚ್ಛಿಸುತ್ತ ಎಷ್ಟೊಂದು 
ನಾಳೆಗಳಲ್ಲಿ ಅದೇ ನೋವಿನ ಬಟವಾಡೆ. ಎಲ್ಲಿಗೆ ಹೋಗಬೇಕೆನ್ನುವುದರ ಅರಿವೆ 
ಪರಿವೆಗಳಂತೂ ಸುತರಾಂ ಇಲ್ಲ, ಈವರೆಗೆ ಎಲ್ಲಿದ್ದುದು ಅನ್ನುವುದರದ್ದಾದರೂ ಕಿಂಚಿತ್ರೇ 
ಸೈ. ಈ ನಡುವೆ ಹತ್ತಾರು ಪ್ರಶ್ನೆಗಳು. ಎಲ್ಲದರ ಜಾಡಂತೂ ಒಂದೆ. ಎಲ್ಲ ಕನಸೆ? ಆ 


ಎಲ್ಲ ಹೊತ್ತುಗಳು ದಿಟಕ್ಕೂ ತನ್ನದೆ? ಬದುಕಿನ ಲೇವಾದೇವಿಯಲ್ಲಿ ಅವುಗಳ ಲೆಕ್ಕವೆಷ್ಟು? 


ಒಂದು ಮದುವೆಯಿಂದ ಬೆಸೆದುಕೊಳ್ಳುವ ಎರಡು ಪರಿವಾರಗಳ ದೇಣಿಗೆ 
ಡಿವೋರ್ಸಿನಲ್ಲೂ ಇದೆಯೆನಿಸುತ್ತದೆ. ಅವಳ ಕಡೆ, ನನ್ನ ಕಡೆ ಎನ್ನುವುದಕ್ಕೆ ಲೆಕ್ಕವಿಲ್ಲ 
ಆಪ್ತರು, ನೆಂಟರು, ಇಷ್ಟರು, ಕುಟುಂಬದ ಇನ್ನಿತರರು ಜೊತೆಗೆ ಬಂದು ಬೆನ್ನಿನಲ್ಲಿ ನಿಲ್ಲುತಾರೆ. 
ಪತ್ರಗಳಲ್ಲಿ, ದೂರವಾಣಿಯಲ್ಲಿ ಮುಖಾಮುಖಿಯಲ್ಲಿ ಸಾಕಷ್ಟು ಸಾಂತ್ವನವಿದೆ. 
ಕಲ್ಲುದೈವದೆದುರು ಹರಕೆಗಳಿವೆ. ಜಾತಕಗಳ ಮೂಲಕ ಗ್ರಹಗತಿಗಳ ಚರ್ಚೆಗಳಿವೆ. ಸಲ್ಲದ 
ಪರಿಹಾರಗಳಿಗೆ ಸೂಚನೆಗಳಿವೆ. ಈ ನಡುವೆ ಹೊಸ ಬದುಕಿಗೆ ಹಾರೈಕೆಗಳೂ ಇವೆ. 
ಎಲ್ಲಕ್ಕೂ ಮೌಲ್ಯವಿದೆ. ಬೆನ್ನಿನಲ್ಲಿ ನಿಲ್ಲುವವರು ಸಾಕಷ್ಟಿದ್ದಾರೆ. ಮಗ್ಗುಲು ಮಾತ್ರ ಬರಿದು! 
ಇಬ್ಬರಲ್ಲಿ ಒಬ್ಬರೂ ಒಬ್ಬಂಟಿಯಲ್ಲ. ಆದರೂ ಇಬ್ಬರೂ ಒಬ್ಬಂಟಿಗಳೆ!! 


ಏಕಾಕಿತನದ ಸುಪ್ತಕೋಶದಿಂದ, ಮನಸ್ಸಿನ ಮಹಾಪೂರದಿಂದ ತಿಂಗಳುಗಟ್ಟಲೆ ಅಳಲನ್ನು 
ಬಗಸೆ ಬಗಸೆ ಮೊಗೆಮೊಗೆದು ಹೊರಹಾಕಲಾಗುತ್ತದೆ. ಆಪ್ತರೆನಿಸುವವರೆಲ್ಲ 
ನೆರವಿಗೊದಗುತ್ತಾರೆ. ಎಷ್ಟೆಷ್ಟನ್ನೋ ಮಾಡುತ್ತಾರೆ. ಆದರೆ ವೈಯಕ್ತಿಕ ಹಿಸ್ಸೆಯ ಕೆಲವಾರು 
ಕೆಲಸಗಳಿಗೆ ವ್ಯಕ್ತಿಯದೆ ಹೊಣೆಗಾರಿಕೆಯಷ್ಟೆ. ಈ ಹೊಣೆಗಳನ್ನು ಬದಿಗೊತ್ತಿ ಪಲಾಯನ 
ಮಾಡುವ ವಿಚಾರಗಳ ಲೆಕ್ಕಾಚಾರ ಆಗಾಗ್ಗೆ ಒಡಮೂಡುತ್ತದೆ. ಯಾರ ನಿಲುಕಿಗೂ 
ಸಿಕ್ಕದೊಂದು ಕಡೆ ಬದುಕನ್ನು ಮರುಹೂಡುವುದರ ಚಿಂತನೆಯಾಗುತ್ತದೆ. 
ಓಡಿಹೋಗುವುದಾದರೂ ಎಲ್ಲಿ? ಅಳಲ ಹೊರೆ ಎದೆಯ ಹೆಗಲಿನಿಂದ ಇಳಿದಿಲ್ಲವಷ್ಟೆ. 
ಈ ಮಹಾನಗರಿಯ ಹರಹಿನಲ್ಲಿ ಮರುಭೇಟಿಯ ಆಕಸ್ಮಿಕದ ಸಂಭವ ಕಡಿಮೆಯಿದ್ದರೂ 
ಎಚ್ಚರದಲ್ಲಿ ಆಗಾಗ್ಗೆ ಅಂಥದೊಂದು ಸಾಧ್ಯತೆಯ ಬಗೆಗೆ ಅಳುಕು ಇದ್ದದ್ದೆ. ಅಳಲಿನ 
ನೆರೆಯಿಂದ ಹಠಾತ್ತನೆ ವಿಮೋಚನೆ ಅಸಂಭವ. ಒದ್ದೆ ಮಿದ್ದಿಕೊಳ್ಳಲೇಬೇಕು. ಈಸಲೂಬೇಕು. 
ಆಗಾಗ್ಲೇ ನೀರು ನುಂಗಲೂಬೇಕು. 


ಸಂದೇಹಗಳು, ಆರೋಪಗಳು, ದೂರುಗಳು, ದಾವೆಗಳು... ಎಲ್ಲಕ್ಕಿಂತ ನೋವ... 
ಹತ್ತೇ? ನೂರೇ? ಲೆಕ್ಕವಿಲ್ಲ. ಡಿವೋರ್ಸಿನ ಬಳಿಕ ಅವರಿವರ ಸವಕಲು ಮಾತುಗಳು 
ಕಡಿಮೆಯಿಲ್ಲ. ಊಹಾಪೋಹಗಳಿಗಂತೂ ಎಲುವಿಲ್ಲ. ಚರ್ವಿತಚರ್ವಣಗಳಂತೂ ಇದ್ದದ್ದೆ. 
ಹಾಗೆ ಮಾಡಬಹುದಿತ್ತು! ಇದೊಂದಾಗಿದ್ದಿದ್ದರೆ ಸರಿಯಾಗುತ್ತಿತ್ರೇನೊ! ಇಂತಹ ಸಲಹೆಗಳು 
ಉಚಿತ. ಇಬ್ಬರ ಬದುಕಿನ ಅಂಕಿಅಂಶಗಳ ವಿಶ್ಲೇಷಣೆಯಂತೂ ಅಷ್ಟೆ ಪುಕ್ಕಟೆ. ಈಗಂತೂ 
ಗಂಡೋ, ಹೆಣ್ಣೋ - ಒಬ್ಬೊಬ್ಬರೂ ಒಂದೊಂದು ಅಂಕಿ. ಒಂದಷ್ಟು ಮೌಲೀಕರಣ. 
ಮಾತುಮಾತಿನಲ್ಲೂ ಇಬ್ಬರ ಮೇಲೂ ಕೌಟುಂಬಿಕ ಮೌಲ್ಯಗಳ ಲಗತ್ತು. ವೈಯಕ್ತಿಕ 
ನೋವು ಸುತ್ತಲಿನ ಸಾಮಾಜಿಕ ಮತ್ತು ಅದರ ವ್ಯಾವಹಾರಿಕ ಭಿತ್ತಿಯಲ್ಲಿ ಗೌಣ. 


ಅದೇನೆ ಇದ್ದರೂ ವಿಚ್ಛೇದನದ ಬೆನ್ನಿನಲ್ಲಿ ತೆರೆದುಕೊಳ್ಳುವ ಹೊಸದಾರಿಗಳನ್ನು ಇಬ್ಬರೂ 
ಸವೆಯಲೇಬೇಕು. ಇನ್ನುಳಿದ ಬದುಕು ಅದೇ ಮುಂಚಿನ ಉಳಿವಿನ ಸೂಚಿ. ನಾನು ಅದೇ 


49 
ಕ Oo ——————— ಕ್ಯಾ 


ನಾ 


ಬಿಳಿಯೊಡಲಿನ ಕೆಂಪು ಗೀಟುಗಳನ್ನು ತೊಡಲೇಬೇಕು. ಅವಳೂ ಗಾಂಧಿಬಜಾರಿನ 
ಚಾಟ್‌ವಾಲನ ಎದುರು ನಿಂತು ನಗೆ ತುಳುಕಿಸಿ "ಟಿಕ್ಕಿಪೂರಿ'ಯನ್ನು ಆದೇಶಿಸಲೇಬೇಕು. 
ಮತೊಂದು ಮಳೆಯಲ್ಲಿ ಟೈಟಾನಿಕ್ಕಿನ ಹಾಡು ಇಬ್ಬರಿಗೂ ಮಧುರವೆನಿಸಲೇಬೇಕು. 
ಮತೊಮ್ಮೆ ಒಳಗುಡಿಯ ಪಟದ ಮುಂದೆ ಹೂಬತ್ತಿ ಸೊಡರು ಹೊತ್ತಿಕೊಳ್ಳಲೂಬೇಕು. 
ನೋವುಗಳನ್ನು ಹತ್ತಿಕ್ಕಿ, ಹೊಸ ಮುಗುಳು ಅರಳಿ, ನಾಳೆಗಳನ್ನು ಹಾಗೆಯೇ 
ಒಪ್ಪಿಕೊಳ್ಳಲೂಬೇಕು. 


ಇಂದು ರಾತ್ರಿ ಕೆಲಸ ಮುಗಿಸಿ ಮನೆಗೆ ಬಂದಾಗ ಹೊತ್ತು ಹನ್ನೊಂದು ಮೀರಿತ್ತು. 
ಮರುಮುಂಜಾವಿನ ಫೈಟಿನ ಸಲುವಿನಿಂದಾಗಿ ಪ್ಯಾಕ್‌ ಮಾಡಿಕೊಳ್ಳಲೆಂದು ಅಟ್ಟದಿಂದ 
ಹ್ಯಾಂಡ್‌ಬ್ಯಾಗನ್ನು ಇಳಿಸಿದೆ. ಧೂಳು ಕೊಡವಿದಾಗ ಕಾಗದದ ಮಡಿಕೆಯೊಂದು ಕೈಗೆ 
ಸಿಕ್ಕಿತು. ನನ್ನದೆ ಕೈಬರೆಹ. ತಿಂಗಳುಗಳಷ್ಟು ಹಳೆಯದು. 19.11.03 - ಕೋರ್ಟಿನಲ್ಲಿ - 
ಮೊದಲ ಹಿಯರಿಂಗ್‌ಗೆ ಹೋಗುವ ಉಮೇದಿರಲಿಲ್ಲ, ಅಂದು ಬರೆದದ್ದು. 


ಒಟ್ಟಿಗಿದರೂ 
ನಮ್ಮಿಬ್ಬರ ಗುಟ್ಟುಗಳು 
ರಟ್ಟುಗೊಂಡದ್ದು 

ಎ 
ಅವರಿವರಲ್ಲಿ 


ಒತ್ತಟ್ಟಿದ ಎದೆಯ 
ಹೊರೆಗೆ ಹೆರತು ಹೆಲಗು 


ಒಲುಮೆಯ ಸಾಬೀತಿಗೊ - 
ಕೊನೆಗೆ ಕಟಕಟೆಯ 
ಸಬೂತು 


ವಧುವಾಗಿ ಬಂದವಳೆ 


ಸೀಳಿಕೊಂಡೆವು ಹೇಗೆ 
ನಮ್ಮ ಜೋಡು? 


ಕಣ್ಣುಗಳು ಅರಿವಿಲ್ಲದೆಯೆ ತೋಯ್ದವು. 


ESE ದ್ದ 
ದುಃಖ ಗರ್ಭ 


ದುಃಖವೆಂದರೆ ಮತ್ತೇನು? 
ನನ್ನೊಳಗೇ ನಾನು ಕರಗುವುದು 


ನಂನಮ್ಮ ಹಾತ್ರದಲಿ ಜೀವಿಸುವುದು 
ಎಂದಾದರೊಮ್ಮೆ ಮಾತ್ರ 


ಓಡುತ್ತಿರುವ ರೈಲಿನಲ್ಲಿ ಯಾರಿಗಾಗಿಯೋ 
ನಿಂತಂತೆಯೇ ಕರಗುತ್ತಾ 

ಗಾಳಿಯಲ್ಲಿ ತೆಂಗಿನ ಗರಿಯಂತೆ ಕೈಬೀಸುವುದು 
ನೋಡುತ್ತ ನೋಡುತ್ತ ಪ್ರೇಮಲೋಕಕ್ಕೆ 

ನಾನೂ ಹಯಣಿಸುವುದು 

ಸರ್ವಂ ದುಃಖಮಯಂ 


ಕಾಲು ಮುರಿದ ಗೆಳೆಯನಿಗೆ ಕಟ್ಟು ಹಾಕುತ್ತಾ 
ನೋವನ್ನು ಮರೆಸಿ ನಗಿಸಲು 
ನಾನಾ ಹಿಂಸೆ ಪಡುವ ಆ ನೋಟ! 


ಅವನಾರೋ ಏನೋ, ನನಗೊಂದು ಒದೆಕೊಟ್ಟು 
ನನ್ನೊಳಗಿನ ಗೆಳೆಯನಲ್ಲಿಗೆ ಕಳಿಸುತ್ತಾನೆ 
ಮಗನಲ್ಲಿಗೆ ದೂಡುತಾನೆ 


ಬಾಲ್ಯದ ಮುಖಗಳೆಲ್ಲಾ ನೆನಪಾಗಿ 
ಗಲ್ಲ ಬಡಿದುಕೊಳ್ಳುತ್ತೇನೆ 
ಮುದುರಿಕೊಂಡು ಭ್ರೂಣದಂತೆ 
ದುಃಖಗರ್ಭ ಸೇರುತ್ತೇನೆ. 


- ಗುರುಮೂರ್ತಿ ಪೆಂಡಕೂರು 


ಗುರುಮೂರ್ತಿ ಪೆಂಡಕೂರು, ರಾಮನಗರ, ಹಗರಿಬೊಮ್ಮನಹಳ್ಳಿ-೫೮೩ ೨೧೨. 
ಬಳ್ಳಾರಿ ಜಿಲ್ಲೆ. 


ನೌವಾರಿ ಸೀರಿ 


-ರವಿ ಉಪಾಧ್ಯ 
ಶಾರ ಬಿಡ್ರಿ 
_ ಶಾರ್ದಾಗ ಏನೈತಿ ಘಂಟಿ? 


ಹಳ್ಳಾಗ-ಕೊಳ್ಳಾಗ 
ಯಂಕುಬಾಯಿ ಸಕ್ಕುಬಾಯಿ 
ಹಂ೦ಂಗಃ... ಜಕ್ಕವ್ವ ಕೆ೦ಚವ್ಹಗ 
ಬಿಟ್ಟೂಬಿಡ್ದ ನೌವಾರಿ ಸೀರೀನಃ.... 
ಆಗ್ಬೇಕ 


ಕಚ್ಚಿ ಹಾಕೊಂಡ 

ಒಗ್ಯಾಣ ಬುಟ್ಟಿ ಹೊತ್ಕೊಂಡ 
ಭರಾಭರಾ ಹೊಂಟ್ರ 

ಅಗಸಿ ಆಲಕ್ಕ 

ಯಲ್ಲವ್ನ ಜಡಿ ಕಿತ್ತ ಹೋದಷ್ಟ 
ಆನಂದ ಆಗತೈತಿ 


ಹೊಕ್ಕ ಬುಡ್ಕ 

ತಿದ್ದಿ ತೀಡಿದಂಥಾ 
ಒಂದ್ಮಣಾ ನೀರ್ಲಿ ಅಂದ 
ಗೋಕಾಕ ಫಾಲ್ಟ್‌ ಹರ್ವಾ 
ಜರಕ್ಷ ಇಳ್ಲಿರ್ದೇಕ 


ಆ ತೊಡಿ ಈ ತೊಡಿ ಮ್ಯಾಗ 

ಗಂಗಾ ಯಮುನಾ ಗೋದಾವರಿ 

ಕೃಷ್ಣಾ ತುಂಗಾ ಕಾವೇರಿ 

ಬ೦ದ ನಮೂನಿ ಹಾರಧಾಂಗ 

ಇಳ್ಕೋದನ್ನ ನೋಡಿದ್ರ 

ರಾಜಾ ರವಿವರ್ಮಾ ಕುಂಚಾ ಒಗ್ಗ 

ಬೆರಳ ಕಬ್ಬೇಕ 
ರವಿ ಉಪಾಧ್ಯ, ೨೯೫, “ಚಕ್ರೇಶ್ವರಿ' ೧ನೇ ಹಂತ, ರಾಣಿ ಚೆನ್ನಮ್ಮನಗರ, ಬೆಳಗಾವಿ-೬. 
52 


ಸ್ವಾನ್‌ 
ತ eee ದನದ 
(ಯೆ 


ಅಾಸಾಾಾಗಾಘ)ಘ)7ಗಓಉ ಅಸಾಣಾೂಗಾೋಾರ ಾರ ಘರ ಘಾ ಘಘಾಗಾ್ಣಗ)ೂಣಐ್ವಗಗಾ ಗಾಗ ವಕಾಕಾಕಾಗಘಾಗಸಗಸಗಾಸಗಸಾಸಾಸಾಾ ರ ರ 777777ಾ೯ 


ಹಿ೦ಬರ್ಕಿ ಕಂಡ್ರ 

ಮಸ್ತ ಮೀನಗ೦ಡ ಕಾಲ್ಲೋಳ್ಳೆ 
ಬೇನ್ನ್ಹುರಿ೦ದ ಚಪಕ್ಕಾಗಿ 
ಇಲ್ಲಿರೋ ಕಮಾನಕ್ಕ 
ಅದೆಂಥಾ ವಿನೀತ ಭಾವಾ 
ಅನ್ಟೇಕ 


ಎದಿ ಗಸಿಗೆ ನಿಂತ್ಕೊಂಡ 
ಪಟ್ಟೆವಾಲಿ ಸಿಪಾಯ್ಲೆ 
ಮತ್‌ ಮತ್‌ ಕುಶಾಲಿ 
ಕೂಡ್ತಿರ್ಬೇಕ 


ಮ್ಯಾಲಾಗಿ ಆಗೀಗ ಹಬ-ಹುಣಾ .ಗ 
ಬ ಅಜಿ 


ಹಣೀ ತುಂಬಾ ಕುಂಕ್ಕಾ 

ಕಿವಿಗೆ ಬುಗುಡಿ ಬೆಂಡ್ಹಾಲಿ 

ಗ೦ಗಾವನಕ್ಕ ಥತ್‌ ಅನ್ನೋ 

ಅಂಗೈ ಅಗ್ಗ ತುರುಬಕ್ಕ 

ಒ೦ದ್ಮಳಾ ಸಾವಂತ್ಲಿ ಮಾಲಿ 

ಮೂಗ್ವ್ಯಾಗ ಗಾಡೆ 

ಕುತ್ಸ್ಯಾಗ ಚೆ೦ತಾಕಾ ಕೊಳ್ಳಾಗ ಬೋರ್ಕಾಳಾ 
ಯಾಡ್ದೂ ತೋಳಾಗ ಬಾಜುಬಂದ, ನಡಪಟ್ಟಿ 
ಹಂಗ್ಯ ಮರೀದ 

ಹಂಚಿಬಟ್ನೂ ಚುಚ್ಚೊ ೦ಡಿದ್ಯಂತೂ 

ಏನ ಕೇಳ್ತಿ 


ಶಾರ್ದ ಪೋರ ತಡಾ ಇಲ್ಲ 
ಮಂಗ್ಯಾ ಆಗ್ತಾನು 


ಪಾಚವಾರಿ ಸೀರಿಯಾತಿ 

ಎಲ್ಲಿ ನೀರ್ಲಿ ಸಡ್ಲಾಗಿ 

ಖೊಳ್ಳಂತ ಯಾರಾದ್ರೂ ಹಲ್ಕಿಸ್ದಾರಂತ 
ಜ್ಹಾತಿಲೆ ನಡ್ಡಾಳು 

ನೌವಾರಿ ಸೀರಿ ಗಮ್ಮತ್ತಂದ್ರ ಹಿಂಗ ಹಿ೦ಗ$ 


iam SEs 


ಬಿ.ಸಿ. ದೇಸಾಯಿ ಚೀಗವನು* ಣುಡುಳಿ ಬಿದ್ದ 
ಹೆಮ್ಸರ 


ಆ, 
ಪದ್ಮರಾಜ ದಂಡಾವತಿ 


ಅದು 78-79ನೇ ಸಾಲು ಇರಬೇಕು. ಅದೇ ಎಂ.ಎ. ಮುಗಿಸಿ ರಾಮದುರ್ಗಕ್ಕೆ 
ಮರಳಿ ಬಂದಿದ್ದೆ. "ಶೂದ್ರ'ದಲ್ಲಿ ಸಹ-ಸಂಪಾದಕನಾಗಿ ಕೆಲಸ ಮಾಡುತ್ತಿದ್ದೆ. ಸಾಹಿತ್ಯದಲ್ಲಿನ 
ಸಮಾನ ಆಸಕ್ತಿಯಿಂದಾಗಿ ಆಗಾಗ ನಾನು ಮತ್ತು ಎಚ್‌.ಕೆ. ಸನದಿ (ರಾಮದುರ್ಗ 
ಕಾಲೇಜಿನ ಹಿಂದಿ ಪ್ರಾಧ್ಯಾಪಕರು, ಕವಿ ಬಿ.ಎ.ಸನದಿ ಅವರ ಸೋದರ) ಅವರ ಮನೆಯಲ್ಲಿ 
ಕುಳಿತು ಚರ್ಚೆ ಮಾಡುತ್ತಿದ್ದವು. ಒಂದು ದಿನ ಅವರು ನೀವು ಬಿ.ಸಿ. ದೇಸಾಯಿ ಅವರನ್ನು 
ಭೇಟಿ ಮಾಡಬೇಕು ಎಂದರು. ದೇಸಾಯಿ ಅವರ ಹೆಸರನ್ನು ಕೇಳಿದ್ದು ಅದೇ ಮೊದಲು. 
ದೇಸಾಯಿ ಸಾಲಹಳ್ಳಿಯವರು. ದೇಸಗತಿ ಮನೆತನದವರು ಅಂದ ಮೇಲೆ ತಲೆ ಮೇಲೆ 
ರುಮಾಲು, ಮೀಸೆ, ರುರಕಿ ಚಪ್ಪಲಿ ಧರಿಸಿರಬಹುದು ಎಂದು ಅಂದುಕೊಂಡಿದ್ದೆ. ಕೆಲವು 
ದಿನಗಳಾದ ಮೇಲೆ ಸನದಿ ಅವರ ಮನೆಗೆ ದೇಸಾಯಿ ಬಂದಿದ್ದರು. ನನಗೆ ಬುಲಾವು 
ಬಂತು. ನಾನು ಸುರಕೋಡ ಸೇರಿ ಅವರ ಮನೆಗೆ ಹೋದೆವು. ದೇಸಾಯಿ ಅವರು 
ನಮ್ಮ ಹಾಗೆಯೇ ಇದ್ದರು! ಕೈಯಲ್ಲಿ ಬೀಡಿ ಇತ್ತು. ಅತ್ಯಂತ ವಿನಯದಿಂದ ಕೈ ಮುಗಿದು 
ಮಾತನಾಡಿದರು. ಆಗಿನ ಸಾಹಿತ್ಯದ ಬಗೆಗೆ ಅದು-ಇದು ಮಾತನಾಡಿದೆವು. ಅವರು 
ಕೆಲವು ಕಥೆ ಬರೆದಿರುವುದಾಗಿ ಹೇಳಿದರು. ಆ ಕಥೆಗಳಲ್ಲಿ ಕೆಲವು ಕಂಬಾರರ ಬಳಿಯೂ 
ಇನ್ನು ಕೆಲವು ಶ್ರೀಪತಿ ಮಂಜನಬೈಲ (ಬೆಳಗಾವಿಯ ರಂಗಸಂಪದದ ನಿರ್ದೇಶಕ)ರ 


ಕನ್ನಡ ಸಾಹಿತ್ಯ ಮತ್ತು ವಿಮರ್ಶೆಯ ಸಂದರ್ಭದಲ್ಲಿ ಬಿ.ಸಿ. ದೇಸಾಯಿಯವರ 
ಕೊಡುಗೆ ಅಪರೂಪವಾದದ್ದು. ಅವರ “ಸಾವು ಮತ್ತು ಇತರ ಕಥೆಗಳು' ಸಂಕಲನವಂತೂ 
ವೃಶಿಷ್ಟಪೂರ್ಣವಾದದ್ದು. ದೇಸಾಯಿಯವರಿಗೆ ಎಂಥ ಅದ್ಭುತವಾದ ಓದಿತ್ತು. ಆ ಓದಿಗೆ 
ತಕ್ಕಂಥ ಚಿಂತನೆ ಎಷ್ಟೊಂದು ಒಳನೋಟಗಳನ್ನು ತುಂಬಿಕೊಂಡಿತ್ತು. ಒಂದು ವಿಶಿಷ್ಟ 
ಕಾದಂಬರಿಯ ಪಾತ್ರಕ್ಕೆ ಹೇಳಿ ಮಾಡಿಸಿದ ವ್ಯಕ್ತಿತ್ವ. ಎಷ್ಟು ಜಾಗ್ರತೆ ಮರೆಯಾದರು 
ಎಂಬುದರ ಸುತ್ತ ಏನೇನೋ ಕಥೆ ಇರಬಹುದು. ಇಂಥ ವ್ಯಕ್ತಿಯ ಜೊತೆ ನಾವು ಒಂದಷ್ಟು 
ಕಾಲ ಕಳೆದೆವು ಎಂಬುದು ಒಂದು ಸ್ಮರಣೀಯ ಅನುಭವ. ಬಿ.ಸಿ. ದೇಸಾಯಿಯವರನ್ನು 
ನಮಗೆ ಪರಿಚಯಿಸಿದ್ದು ಸೂಕ್ಷ್ಮ ಮನಸ್ಸಿನ ಸಾಹಿತಿ ಮತ್ತು ಹಿರಿಯ ಪತ್ರಕರ್ತ ಪದ್ಮರಾಜ 
ದಂಡಾವತಿಯವರು. ಅವರು ದೇಸಾಯಿಯವರನ್ನು ಕುರಿತಂತೆ ಒಂದು ಟಿಪ್ಪಣಿ 
ಬರೆದುಕೊಟ್ಟಿದ್ದಾರೆ. 
ಸಂ: 


ಪದ್ಮರಾಜ ದಂಡಾವತಿ, ಹಿರಿಯ ವರದಿಗಾರರು, ಪ್ರಜಾವಾಣಿ, ನಂ. 75, 
ಮಹಾತ್ಮಗಾಂಧಿ ರಸ್ತೆ, ಬೆಂಗಳೂರು - 1. 


ಜ್ರ ತ್ತು ಶೂದ್ರ 


ಬಳಿಯೂ ಇವೆ ಎಂದು ನೆನಪಿಸಿಕೊಂಡರು. ಅದರ ಕಾಪಿ ಇದ್ದರೆ ತಂದುಕೊಡಿ ಎಂದೆ. 
ಮುಂದಿನ ಭೇಟಿಯಲ್ಲಿ "ಬಲಾತ್ಕಾರ' ಕಥೆಯನ್ನು ತಂದುಕೊಟ್ಟರು. ಕಥೆ ಅಮೋಘವಾಗಿತ್ತು. 
ಆದರೆ, ದೇಸಾಯಿ ಅವರು ಬೆಳಗಾವಿಯಲ್ಲಿ ಬಹುಕಾಲ ಇದ್ದುದರಿಂದಲೋ, ಕನ್ನಡಕ್ಕಿಂತ 
ಮರಾಠಿ ಮತ್ತು ಇಂಗ್ಲಿಷ್‌ ಸಾಹಿತ್ಯವನ್ನು ಹೆಚ್ಚು ಓದಿಕೊಂಡುದರಿಂದಲೋ ಅವರ 
ಕಥೆಯಲ್ಲಿ ಮರಾಠಿ ಛಾಯೆ ಜಾಸ್ತಿ ಇತ್ತು. (ಶಾಂತಿನಾಥ ದೇಸಾಯಿ ಅವರ ಭಾಷೆಯೂ 
ಹಾಗೆಯೇ ಇದೆ). ಇಂಗ್ಲಿಷ್‌ ವಾಕ್ಕಗಳಂತೂ ಪ್ಯಾರಾಗಟ್ಟಲೇ ಇದ್ದುವು. ಇಡೀ ಕಥೆಯನ್ನು 
ನಾನು, ದೇಸಾಯಿ ಮತ್ತು ಸುರಕೋಡ ಕುಳಿತುಕೊಂಡು ಪುನರ್‌ ರಚನೆ ಮಾಡಿದೆವು. 
ಕಥೆಯನ್ನು ಶೂದ್ರಕ್ಕೆ ಕಳುಹಿಸಿಕೊಟ್ಟೆ. ಮುಂದಿನ ಸಂಚಿಕೆಯಲ್ಲಿ ಮೊದಲ ಪುಟದಲ್ಲಿಯೇ 
ಪ್ರಕಟವಾಯಿತು. ದೇಸಾಯಿ ಅವರ ಮೊದಲ ಪ್ರಕಟಿತ ಕಥೆ ಅದು. 


ಬೆಂಗಳೂರಿನಲ್ಲಿ ಕಥೆಯ ಬಗೆಗೆ ತುಂಬ ಚರ್ಚೆ ಆಯಿತು ಎಂದು ಶೂದ್ರ ಶ್ರೀನಿವಾಸ್‌ 
ನನಗೆ ಹೇಳಿ ದೇಸಾಯಿ ಅವರಿಂದ ಇನ್ನಷ್ಟು ಕಥೆಗಳನ್ನು ಬರೆಸಲು ಹೇಳಿದರು. ಮುಂದೆ 
ದೇಸಾಯಿ ಅವರ ಮಹತ್ವದ ಕಥೆ "ಸಾಪ; "ದುಷ್ಟ್ಪ'ಗಳೂ ಶೂದ್ರದಲ್ಲಿಯೇ ಪ್ರಕಟವಾದುವು. 
"ಸಾವ' ಕಥೆ ದೇಸಾಯಿ ಅವರಿಗೆ ಇನ್ನಿಲ್ಲದ ಖ್ಯಾತಿಯನ್ನು ತಂದುಕೊಟ್ಟಿತು. ಅದೇ ವೇಳೆಗೆ 
ಶುರುವಾದ. "ರುಜುವಾತು' ಪತ್ರಿಕೆಯಲ್ಲಿಯೂ ಕೆಲವು ಲೇಖನ ಮತ್ತು ಕಥೆಗಳು 
ಪ್ರಕಟಗೊಂಡವು. ಎಲ್ಲ ಕಥೆ ಹಾಗೂ ಲೇಖನಗಳನ್ನು ಆರಿಬೆಂಚಿ ಅವರ ಅಟ್ಟದ ಮೇಲಿನ 
ಕೊಠಡಿಯಲ್ಲಿ ಕುಳಿತುಕೊಂಡು ಕನ್ನಡ ಭಾಷೆಗೆ ಒಗ್ಗಿಸುವ ಕೆಲಸವನ್ನು ನಾನು ಮಾಡಿದೆ. 
“ಅಮೂರ್ತತೆ ಕೆಲವು ಅನಿಸಿಕೆಗಳು..' ಕುರಿತು ದೇಸಾಯಿ ಬರೆದಿದ್ದ ಲೇಖನವನ್ನು ನಾನು 
ಇದೇ ರೀತಿ ಪುನರ್‌ ರಚಿಸಿದ್ದೆ. ಆಕೇಖಓಟ ಸಾಲಹಳ್ಳಿಯಿಂದ ಒಂದು ಬೆಳಿಗ್ಗೆ 
ನೇರವಾಗಿ ಆರಿಬೆಂಚಿ ಅವರ ಅಟ್ಟಕ್ಕೆ ಬಂದ ದೇಸಾಯಿ ಎಷ್ಟು ಖುಷಿಯಾಗಿದ್ದರು 
ಎಂದರೆ, "ನೀವು ಶಾಪಗ್ರಸ್ತ ಗಂಧರ್ವ' ಎಂದರು. ನಾನು ಸ್ವಂತ ಕಥೆ ಬರೆಯುತ್ತಿಲ್ಲ, 
ವಿಮರ್ಶೆ ಬರೆಯುತ್ತಿಲ್ಲ ಎಂಬುದು ಅವರ ಆಕ್ಷೇಪವಾಗಿತ್ತು. 


ನೆನಪುಗಳು ಅಸಂಖ್ಯ... ನಾನು ಮತ್ತು ಸುರಕೋಡ ಅವರು ಸಾಲಹಳ್ಳಿಗೆ ಮೊದಲ 
ದಿನ ಹೋದಾಗ ಊರಿನ ಪ್ರವೇಶದಲ್ಲಿಯೇ ಒಂದು ಹೊಲದಲ್ಲಿ ದೇಸಾಯಿ ಮನೆ 
ಮಾಡಿಕೊಂಡಿದ್ದರು. ಒಂದು ಕಾಲದಲ್ಲಿ ಅವರು ಆ ಊರಿನ ವಾಡೆಯ ಧನಿ ಆಗಿದ್ದರು. 
ಎಲ್ಲಧನಿಗಳಿಗೆ ಆದ ಗತಿಯೇ ಈಗ ಅವರಿಗೂ ಆಗಿತ್ತು. ದುಂದು ಜೀವನಕ್ಕೆ ಕೊಟ್ಟ ಬೆಲೆ 
ಅದು. ಯಾವುದೇ ಶಿಸ್ತು ಇಲ್ಲದ ಮನೆಯ ಬಾಗಿಲಲ್ಲಿ ದೊಡ್ಡ ಲೈಬ್ರರಿಯೇ ಇತ್ತು. 
ಬಹುತೇಕ ಎಲ್ಲವೂ ಇಂಗ್ಲಿಷ್‌ ಪುಸ್ತಕಗಳು. ಹಾಗೆ ನೋಡಿದರೆ ನಮ್ಮ ಪರಿಚಯವಾದ 
ನಂತರವೇ ಅವರು ಅನಂತಮೂರ್ತಿ, ಲಂಕೇಶ್‌ ಮುಂತಾದ ಲೇಖಕರನ್ನು ಮತ್ತೆ ಓದಿದರು. 
ಆದರೆ, ಆ ಲೇಖಕರ ಕೃತಿಗಳೆಲ್ಲ ಯಾವ ಇಂಗ್ಲಿಷ್‌ ಕೃತಿಯಿಂದ ಪ್ರಭಾವಿತವಾಗಿವೆ 
ಎಂಬುದನ್ನು ದೇಸಾಯಿ ಥಟ್ಟನೆ ಹೇಳುತ್ತಿದ್ದರು. ಶಾಂತಿನಾಥ ದೇಸಾಯಿ ಅವರ "ಮುಕ್ತಿ' 
ಕಾದಂಬರಿ ಜಾಯ್ಸ್‌ನ ಕಾದಂಬರಿಯಿಂದ ನೇರವಾಗಿ ಪ್ರಭಾವಿತವಾಗಿದೆ ಎಂದು ಅವರು 
ಮೊದಲ ದಿನವೇ ಹೇಳಿದರು. ದೇಸಾಯಿ ಕನ್ನಡ, ಮರಾಠಿ ಮಾತ್ರವಲ್ಲ ಇಂಗ್ಲಿಷ್‌ 


55 


ಭಾಷೆಯ ಎಲ್ಲ ಮಹತ್ವದ ಲೇಖಕರನ್ನು ಬಹಳ ಚೆನ್ನಾಗಿ ಓದಿಕೊಂಡಿದ್ದರು. ಸಾರ್ತ್ರ, 
ನಾರ್ಮನ್‌ ಮೇಲರ್‌ ಅವರ ಮೆಚ್ಚಿನ ಲೇಖಕರಾಗಿದ್ದರು. ಇತರ ಅನೇಕ ಮಹತ್ವದ 
ಇಂಗ್ಲಿಷ್‌ ಲೇಖಕರನ್ನು, ಚಿಂತಕರನ್ನೂ ಅವರು ಓದಿದ್ದರು. ನೀಗ್ರೊ ಲೇಖಕರ ಬಂಡಾಯ 
ಸಾಹಿತ್ಯದ ಮುಂದೆ ಕನ್ನಡದ ಬಂಡಾಯ ಲೇಖಕರು ತುಂಬ ಪೇಲವ ಎಂದು ಟೀಕಿಸುತ್ತಿದ್ದರು. 
ಈಗ ಬಹುದೊಡ್ಡ ಹುದ್ದೆಯಲ್ಲಿ ಇರುವ ಉತ್ತರ ಕರ್ನಾಟಕದ ಬಂಡಾಯ ಕವಿಯೊಬ್ಬರು 
ನಿಜವಾಗಿಯೂ ಕವಿಯೇ ಏಂದು ಆಗಲೇ ಕೇಳುವ ಧಾಷ್ಟ್ಯವನ್ನು ದೇಸಾಯಿ 
ಬೆಳೆಸಿಕೊಂಡಿದ್ದರು. ಅವರ ಜತೆಗೆ ದಿನವಿಡೀ ಚರ್ಚೆ ಮಾಡಿ ದೇಸಾಯಿ ಅವರ 
ದೇವತೆಯಂಥ ಪತ್ನಿ ಮಾಡಿದ ಅಡುಗೆ ಊಟ ಮಾಡಿ ವಾಪಸು ಬರುತ್ತಿದ್ದೆವು. ನಾನು 
ಅವರಿಗೆ “ಅಕ್ಕ' ಎಂದೇ ಕರೆಯುತ್ತಿದ್ದೆ. 


ದೇಸಾಯಿ ಅವರು ಎಷ್ಟೇ ನಮ್ರವಾಗಿ ನಡೆದುಕೊಳ್ಳುತ್ತಿದ್ದರೂ ಅವರದು 
ಆಕ್ರಮಣಶೀಲ ವ್ಯಕ್ತಿತ್ವ. ಪ್ರೀತಿಯ ಭದ್ರ ಅಪ್ಪುಗೆಯಲ್ಲಿ ನಮ್ಮನ್ನು ಹಿಡಿದುಬಿಟ್ಟರು. ಔದಾರ್ಯದ 
ಉರುಳಲ್ಲಿ ಸಿಲುಕಿಸಿ ಹಾಕಿದರು. ಕಂಬಾರರು ಮತ್ತು ದೇಸಾಯಿ ಅವರು ಒಳ್ಳೆಯ 
ಸ್ನೇಹಿತರು. ಕಂಬಾರರು ತಮ್ಮ ಎಲ್ಲ ಕೃತಿಗಳ ಬಗೆಗೆ ದೇಸಾಯಿ ಅವರ ಜತೆಗೆ 
ಚರ್ಚಿಸುತ್ತಿದ್ದರು. "ಇದು ಹೀಗೆ ಅಲ್ಲ, ಹೀಗೆ ಇರಬೇಕು' ಎಂದು ದೇಸಾಯಿ ಸಲಹೆ 
ಕೊಡುತ್ತಿದ್ದರು. ಅವರ ಸಲಹೆಯಂತೆಯೇ ಬಹುತೇಕ ಕೃತಿಗಳನ್ನು ಕಂಬಾರರು ತಿದ್ದುತ್ತಿದ್ದರು. 
ಕಂಬಾರರು ಚಿಕಾಗೋಕ್ಕೆ ಹೋಗಿ ಬಂದರೂ ಈ ರಾಜ್ಯದಲ್ಲಿ ಅವರಿಗೆ ಒಂದು ನೌಕರಿ 
ಸಿಕ್ಕಿರಲಿಲ್ಲ, "ನೀವು ಚಿಂತೆ ಮಾಡಬೇಡಿ. ನಮ್ಮ ಊರಿಗೆ ಬಂದು ಬಿಡಿ. ನನ್ನ ಅರ್ಧ ಆಸ್ತಿ 
ನಿಮಗೆ ಬರೆದುಕೊಡುವೆ' ಎಂದು ದೇಸಾಯಿ ಹೇಳಿದ್ದರು. ಇದು ಬರೀ ದೇಸಗತಿಯ 
ಅಹಂಕಾರದ ಮಾತು ಆಗಿರಲಿಲ್ಲ. ನಾನೂ ಎಂ.ಎ. ಮುಗಿಸಿದ ನಂತರ ನಾಲ್ಕು ವರ್ಷಗಳ 
ಕಾಲ ನಿರುದ್ಯೋಗಿಯಾಗಿದ್ದೆ. ದೇಸಾಯಿ, ಕಂಬಾರ ಮತ್ತು "ಶೂದ್ರ'ನ ಸಹಾಯದಿಂದಲೇ 
ನನಗೆ "ಪ್ರಜಾವಾಣಿ'ಯಲ್ಲಿ ಕೆಲಸ ಸಿಕ್ಕಿತು. ಅದಕ್ಕಾಗಿ ಒಂದು ಸಾರಿ ನಾನು ಮತ್ತು 
ದೇಸಾಯಿ ಬೆಂಗಳೂರಿಗೆ ಹೋಗಿ ಬಂದರೆ ಇನ್ನೊಂದು ಸಾರಿ ದೇಸಾಯಿ ಅವರೊಬ್ಬರೇ 
ನನಗಾಗಿ ಬೆಂಗಳೂರುವರೆಗೆ ಹೋಗಿ ಬಂದರು. 


ನಾನು ರಾಮದುರ್ಗದಲ್ಲಿ ಇರುವವರೆಗೆ ದೇಸಾಯಿ ಅವರ ಬರವಣಿಗೆ ನಿರಂತರವಾಗಿ 
ಸಾಗಿತು. ಮೊದಲು ಕಥೆಗಳನ್ನು ಬರೆದಿದ್ದ ಅವರು ನಂತರ ಲೇಖನಗಳನ್ನೂ 
ಬರೆಯತೊಡಗಿದರು. ದೇಸಾಯಿ ಅವರ ಕಥೆಗಳನ್ನು "ಸಾವು ಮತ್ತು ಇತರ ಕಥೆಗಳು' 
ಹೆಸರಿನಲ್ಲಿ ಪ್ರಿಂಟರ್ಸ್‌ ಪ್ರಕಾಶನ ಪ್ರಕಟ ಮಾಡಿತು. ಅನಂತಮೂರ್ತಿ ಅವರಿಗೆ 50 
ವರ್ಷ ತುಂಬಿದಾಗ ಬೆಂಗಳೂರಿನ ಸೆಂಟ್ರಲ್‌ ಕಾಲೇಜಿನಲ್ಲಿ "ಶೂದ್ರ' ದಿಂದ ನಡೆದ 
ವಿಚಾರ ಸಂಕಿರಣದಲ್ಲಿ "ಅನಂತಮೂರ್ತಿ ಮತ್ತು ಶರೀರ ಪ್ರಜ್ಞೆ' ಎಂಬ ದೇಸಾಯಿ 
ಅವರ ಲೇಖನವನ್ನು ನಾನೇ ಸಭೆಯಲ್ಲಿ ಓದಿದೆ. ದೇಸಾಯಿ ಅವರಿಗೆ ವೇದಿಕೆಯ ಭಯ 
ತುಂಬ ಇತ್ತು. ಅವರು ವೇದಿಕೆಯಲ್ಲಿ ಕುಳಿತಿದ್ದರು ಮಾತ್ರ. ಅವರ ಲೇಖನವನ್ನು ಇಡೀ 
ಸಭೆ ತುಂಬ ಮೆಚ್ಚುಗೆಯಿಂದ ಆಲಿಸಿತು. ಸಂಕಿರಣದ ಅಧ್ಯಕ್ಷತೆ ವಹಿಸಿದ್ದ ಶಂಕರ ಮೊಕಾಶಿ 


೨6 


ಪುಣೇಕರ್‌ ಅವರೂ ಮೆಚ್ಚುಗೆಯ ಮಾತು ಆಡಿದರು. ಅದರಿಂದ ದೇಸಾಯಿ ಅವರಿಗೆ 
ತುಂಬ ಖುಷಿ ಆಗಿತ್ತು. ಆದರೆ, ನಾನು ಬೆಂಗಳೂರಿಗೆ ಬಂದ ಒಂದೆರಡು ವರ್ಷಗಳಲ್ಲಿಯೇ 
ದೇಸಾಯಿ ಅವರ ಬರವಣಿಗೆ ನಿಂತು ಹೋಯಿತು... 


ನಾನು ಇನ್ನೂ ರಾಮದುರ್ಗದಲ್ಲಿ ಇದ್ದಾಗಲೇ ಒಂದು ದಿನ ಬೆಳಗಾವಿಯ ಅವರ 
ಅನಗೋಳದ ಮನೆಗೆ ಹೋಗಿದ್ದೆ. ಮಧ್ಯಾಹ್ನದ ಹೊತ್ತು. ದೇಸಾಯಿ ಮಲಗಿದ್ದರು. ಅವರ 
ಎರಡನೇ ಮಗನಿಗೆ ನಾನು ಬಂದಿರುವ ವಿಚಾರ ಹೇಳಿದೆ. ಆತ ಒಳಗೆ ಹೋಗಿ ಹೇಳಿದರೋ 
ಬಿಟ್ಟನೋ ತಿಳಿಯಲಿಲ್ಲ. ಎಷ್ಟು ಹೊತ್ತಾದರೂ ದೇಸಾಯಿ ಬರಲಿಲ್ಲ. ಬೇಸರದಿಂದ 
ವಾಪಸು ಬಂದೆ. ನಾನು ಬಂದು ಹೋದ ವಿಷಯ ತಿಳಿದ ದೇಸಾಯಿ ನನಗೆ ಬರೆದ ಪತ್ರ 
ನನ್ನ ಕಣ್ಣಲ್ಲಿ ನೀರು ತರಿಸಿತು. "ಯಾವಾಗಲೂ ಸಂಬಂಧಗಳು ಕೊಂಡಿ (ಕನೆಕ್ಟ್‌) 
ಆಗುವಂತೆ ಇರಬೇಕು. ನೀವು ಬಂದು ಹಾಗೆಯೇ ಹೋದಿರಿ. ಸತೀಶ್‌ ಕುಲಕರ್ಣಿ (ಈಗ 
ಹಾವೇರಿಯಲ್ಲಿ ಇರುವ ಕವಿ) ಹೆಂಡತಿ ಸತ್ತ ಸುದ್ದಿಯೂ ಈಗಲೇ ಬಂದಿದೆ. ಕೊಂಡಿ 
ಕೂಡದ ಸಂಬಂಧ ಒಂದು ದುರಂತ' 


ಎಂದೆಲ್ಲ ಬರೆದಿದ್ದರು. ಬಹುಶಃ ನಾನು ಬೆಂಗಳೂರಿಗೆ ಬಂದ ನಂತರ ಈ ಕೊಂಡಿ 
ಕಡಿದು ಹೋಯಿತು ಎನಿಸುತ್ತದೆ. ದೇಸಾಯಿ ಪ್ರಾಯಶಃ ಹತಾಶರಾದರೇ ತಿಳಿಯಲಿಲ್ಲ, 
ಅವರ ಬರವಣಿಗೆಯ ಹಿಂದಿನ ಚೈತನ್ಯ ಕಳೆದುಹೋಗಿತ್ತು ಅನಿಸುತ್ತದೆ. 


ಕೆಲವು ತಿಂಗಳು ಅಥವಾ ವರ್ಷಗಳ ನಂತರ ಬೆಂಗಳೂರಿನಿಂದ ಒಂದು ಸಾರಿ 
ಬೆಳಗಾವಿಗೆ ಹೋಗಿದ್ದೆ. ಅವರು ಎಲ್ಲವನ್ನೂ ಫಿಲೊಸೊಫೈಸ್‌ ಮಾಡಿ ಮಾತನಾಡುತ್ತಿದ್ದಾರೆ 
ಎನಿಸಿತು. ಅವರ ಜತೆಗೆ ವಾದ ಸಾಧ್ಯವಿಲ್ಲ ಅನಿಸಿತು. "ನಾನು ತುಂಬ ವೇಗವಾಗಿ 
ಬದುಕುತ್ತಿರುವೆ' ಎಂದು ಹೇಳಿದರು. ಅವರು ಸಾವಿನ ದವಡೆಗೆ ಹೋಗುತ್ತಿದ್ದಾರೆ ಎಂದು 
ಆಗ ತಿಳಿಯಲಿಲ್ಲ. ಒಂದು ದಿನ ಇದ್ದಕ್ಕಿದ್ದಂತೆ ಅವರ ಪತ್ನಿ ಸತ್ತು ಹೋದರು. ಹಿಂದೆಯೇ 
ದೇಸಾಯಿ ನಿಧನರಾದರು. ಅವರಿಗೆ ಹೆಚ್ಚೀನೂ ವಯಸ್ಸಾಗಿರಲಿಲ್ಲ. ದೇಸಾಯಿ ದೊಡ್ಡ 
ಲೇಖಕರಾಗಿದ್ದರು. ಆದರೆ, ಅವರು ನಿಧನರಾದ ಸುದ್ದಿ ಯಾವ ಪತ್ರಿಕೆಯಲ್ಲಿಯೂ ದೊಡ್ಡದಾಗಿ 
ಬರಲಿಲ್ಲ 


ಕೆಲವು ದಿನಗಳ ನಂತರ “ಲಂಕೇಶ್‌ ಪತ್ರಿಕೆ' ಯಲ್ಲಿ "ದೇಸಾಯಿ ಅಂತರ್‌ ರಾಷ್ಟ್ರೀಯ 
ಮಟ್ಟದ ಲೇಖಕ' ಎಂದು ಲಂಕೇಶ್‌ ಬರೆದ ಲೇಖನ ಮತ್ತೆ ಬಿ.ಸಿ. ದೇಸಾಯಿ ಅವರನ್ನು 
ಮನೆ ಮಾತು ಮಾಡಿತು. ಬದುಕಿದ್ದಾಗ ಇದೇ ಮಾತುಗಳನ್ನು ಯಾರೂ ಬರೆಯಲಿಲ್ಲ 
ಎಂದು ಸತೀಶ್‌ ಕುಲಕರ್ಣಿ ಅದೇ ಪತ್ರಿಕೆಗೆ ಬರೆದು ತರಾಟೆಗೆ ತೆಗೆದುಕೊಂಡರು. 
ದೇಸಾಯಿ ಅವರ ಲೇಖನಗಳನ್ನು ಲಂಕೇಶ್‌ ಪ್ರಕಟಿಸಬಹುದು ಎಂದು ಆಸೆಯಾಗಿ 
ಹಸ್ತಪ್ರತಿಯನ್ನು ಅವರಿಗೆ ಕೊಟ್ಟೆ. ಕೆಲವು ತಿಂಗಳು ಅದನ್ನು ಇಟ್ಟುಕೊಂಡ ಲಂಕೇಶ್‌ 
ವಾಪಸು ಮಾಡಿದರು. ಕಾರಣ ಕೊಡಲಿಲ್ಲ! 


ಇದು ಬದುಕಿನ ವೈಚಿತ್ಯವೇ ವ್ಯಂಗ್ಯವೇ ತಿಳಿಯದು. ದೇಸಾಯಿ ಬೆಂಗಳೂರಿನಲ್ಲಿ 
ವಾಸವಾಗಿದ್ದರೆ, ಕೊಂಚ ಶಿಸ್ತಿನ ಜೀವನ ಮಾಡಿದ್ದರೆ ಬಹಳ ದೊಡ್ಡ ಹೆಸರು 
ಮಾಡಬಹುದಿತ್ತು. ಆದರೆ, ಅದು ಅವರಿಗೆ ಸಾಧ್ಯವಿರಲಿಲ್ಲ. ಅವರ ಬದುಕಿನ 
ಅನಿವಾರ್ಯತೆಗಳು ಅವರನ್ನು ಸಾಲಹಳ್ಳಿಗೆ ಕಟ್ಟಿ ಹಾಕಿದ್ದುವು. ಹೆಚ್ಚೆಂದರೆ ಅದು ಬೆಳಗಾವಿಗೆ 
ವಿಸರಿಸುತಿತ್ತು. ಬೆಂಗಳೂರಿಗೆ ವಿಸ್ತರಿಸಿದಂತೆ ಆಗಿತ್ತು ಅಷ್ಟೇ. ಆದರೆ, ವಾಸ್ತವದಲ್ಲಿ ಅದು 
ಜವಾಗಿ ಆಗಿರಲಿಲ್ಲ. 


ದೇಸಾಯಿ ಲೇಖಕರಾಗಿ ಬಹಳ ದೊಡ್ಡವರು ಎಂಬುದರಲ್ಲಿ ಅನುಮಾನವೇ ಇಲ್ಲ. 
ಅದಕ್ಕಿಂತ ಹೆಚ್ಚಿಗೆ ಅವರು ಬದುಕಿನ ನರಕಗಳಿಗೆ ದೇಸಾಯಿ ಹೊರತಾಗಿರಲಿಲ್ಲ. ಅವರಿಗೆ 
ಯಾವಾಗಲೋ ಗಂಟುಬಿದ್ದ ಕುಡಿತದ ಹವ್ಯಾಸ ಇಬ್ಬರೂ ದಂಪತಿಗಳನ್ನು ನಮ್ಮಿಂದ 
ಬಹುಬೇಗ ಅಗಲಿಸಿತು. ಕನ್ನಡ ಸಾಹಿತ್ಯದ ಒಂದು ದೊಡ್ಡ ಹೆಮ್ಮರ ಅನಿಸಬಹುದಾದ 
ಚೇತನ ಬಹುಬೇಗನೇ ಉರುಳಿ ಬಿದ್ದಂತಾಯಿತು. 


ದೇಸಾಯಿ ಅವರ ಸಂಗ್ರಹದಲ್ಲಿ ಇದ್ದ ಪುಸ್ತಕಗಳನ್ನು ಈಚೆಗೆ ರಾಮದುರ್ಗ ಕಾಲೇಜಿಗೆ 
ದಾನ ಮಾಡಲಾಯಿತು. ಅವುಗಳ ಮೌಲ್ಯ 9 ಲಕ್ಷ ರೂ.! 


ದಂಡಾವತಿಯವರಿಗೆ ಲಂಕೇಶ್‌ರವರು ಲೇಖನಗಳನ್ನು ಪ್ರಕಟಿಸುವುದಿಲ್ಲ ಎಂದು ತಿಳಿಸಿದ್ದೆ. 
ನಾವೇ ಪ್ರಕಟಿಸೋಣ ಎಂದೂ ಹೇಳಿದ್ದೆ. ದಂಡಾವತಿಯವರ ಜೊತೆಯಲ್ಲಿ ಗೆಳೆಯ 
ಗೋಪಾಲ ಕೃಷ್ಣ ಹೆಗಡೆಯೂ ಇದ್ದರು. ಯಾಕೆಂದರೆ "ಅನಂತಮೂರ್ತಿ : 50' ಶೂದ್ರ 
ಕಾರ್ಯಕ್ರಮದಲ್ಲಿ ಅನಂತಮೂರ್ತಿಯವರು ಲಂಕೇಶ್‌ರವರಿಗಿಂತ ಉತ್ತಮ ಲೇಖಕರು 
ಎಂದು ದೇಸಾಯಿಯವರು ಹೇಳಿದ್ದರು. 


ಶೂದ್ರಕ್ಕೆ ಶುಭಾಶಯಗಳು 


ವೈವಿಧ್ಯಮಯವಾದ ಪುಸಕಗಳಗೆ 
ಭೇಟಿ ಹೊಡಿ: 


ನಪಷ್ನಾ ಬುಕ್‌ಪ್ದಾಲ್‌ 
ಕೆಂಪೇಗೌಡ ರಸ್ತೆ, ಮೆಜೆಸ್ಟಿಕ್‌, 
ಬೆಂಗಳೂರು - 56೦ ೦೦೨. 


ಜೀವವೈವಿಧ್ಯ ಕಾಯ್ದೆ 
| [Se] 
ಪ್ರೊ: ಮಾಧವ ಗಾಡಿಳ್‌ ಜೊತೆ: ಸಿ. ಯತಿರಾಜು 


ಜೀವಿ ವೈವಿಧ್ಯ ಕಾಯ್ದೆ ಬಗ್ಗೆ ಪೂರ್ವಭಾವಿ ಚರ್ಚೆಯಲ್ಲಿ ತಾವು ಪಾಲ್ಗೊಂಡಿದ್ದಿರಿ. ಆಗ 
ಯಾವ ರೀತಿ ಚರ್ಚೆ ನಡೆಯಿತು? 

ಮಾ.ಗಾ: ಈ ಕಾಯ್ದೆ ಹೊಸ ರೀತಿ ರೂಪಿಸಿದ್ದಾರೆ. ಆಗಿನ ಪರ್ಯಾವರಣ ಸಚಿವರು ಈ 
ಕಾಯ್ದೆ ಬಗ್ಗೆ ಜನರೊಂದಿಗೆ ಸಮಾಲೋಚಿಸಿ ನಂತರ ರೂಪಿತಗೊಂಡ ಕಾಯ್ದೆಯನ್ನು 
ಸಂಸತ್ತಿನಲ್ಲಿ ಮಂಡಿಸಲು ಅನುಮತಿ ಪಡೆದು ವ್ಯಾಪಕ ಚರ್ಚೆ ನಡೆಸಿದರು. 5 ವರ್ಷದಿಂದ 
ಎಲ್ಲಾ ಕಡೆ ವ್ಯಾಪಕ ಚರ್ಚೆ ನಡೆದಿದೆ. 2-3 ಬಾರಿ ಕರ್ನಾಟಕದಲ್ಲಿ ಕೂಡ ಚರ್ಚೆ 
ನಡೆದಿದೆ. ಸರ್ಕಾರದ ವತಿಯಿಂದ ಸಾರ್ವಜನಿಕವಾಗಿ ಚರ್ಚೆ ನಡೆದು ರೂಪಿತಗೊಂಡ 
ಕಾಯ್ದೆಯನ್ನು ಜಂಟಿ ಸಂಸದೀಯ ಸಮಿತಿ ಪರಿಶೀಲಿಸಿ ಚರ್ಚಿಸಿದೆ. ಅವರೂ ಕೂಡ 
ದೇಶಾದ್ಯಂತ ಸಂಚರಿಸಿ ಜನಾಭಿಪ್ರಾಯ ಸಂಗ್ರಹಿಸಿ ಒಳ್ಳೆಯ ವಿಭಿನ್ನ ರೀತಿಯಲ್ಲಿ ಈ 
ಕಾಯ್ದೆ ರೂಪಿತಗೊಂಡಿದೆ. ಇದು ಒಳ್ಳೆಯ ಪರಂಪರೆ ಆಗಿದೆ. 


ಈಗ ಹೊರಬಂದಿರುವ ಕಾಯ್ದೆ ಚರ್ಚೆಯ ಸಂದರ್ಭದಲ್ಲಿ ಅಭಿವ್ಯಕಗೊಂಡ : 
ಅಭಿಪ್ರಾಯಗಳನ್ನು ಎಷ್ಟು ಅಳವಡಿಸಿಕೊಂಡಿದೆ? ಈ ಕಾಯ್ದೆಯ ಪ್ರಮುಖ ಅಂಶಗಳೇನು? 
ಹಾಗೂ ಮಿತಿಗಳೇನು? 


ಮಾ.ಗಾ.: ಈಗ ಬೇರೆ ಬೇರೆ ಜನರ ವಿವಿಧ ಅಭಿಪ್ರಾಯ ಬಂತು, ಜನರ ಅಭಿಪ್ರಾಯ 
ಬೇರೆ ಇತ್ತು. ಸರ್ಕಾರಿ ಇಲಾಖೆಗಳ ಅಭಿಪ್ರಾಯ ಬೇರೆ ಇತ್ತು. ಆ ಸಂದರ್ಭದಲ್ಲಿ ಭಿನ್ನ, 
ಭಿನ್ನ ವಿಭಿನ್ನ ಅಭಿಪ್ರಾಯ ಬಂತು. ಜನರಿಂದ ಪ್ರಮುಖವಾಗಿ ಪಂಚಾಯ್ತಿ ಮಟ್ಟದಲ್ಲಿ 
ಜೀವ ವೈವಿಧ್ಯ ನಿರ್ವಹಣೆ ಸಮಿತಿ ರಚಿಸಬೇಕು. ಈ ಸಮಿತಿಗಳಿಗೆ ಸುಮಾರು ಅಧಿಕಾರಗಳು 
ಇರಬೇಕು ಅಂತ ಜನಗಳ ಅಭಿಪ್ರಾಯ ಇತ್ತು. ಈ ಕಾಯ್ದೆನಲ್ಲಿ ಅವರು ಅದಕ್ಕೆಲ್ಲಾ 
ಅವಕಾಶ ಮಾಡಿದ್ದಾರೆ. ಆದರೆ ಕೆಲವು ಜನರು ಕೇಳ್ತಾ ಇದ್ದರು. ಹೆಚ್ಚು ಪ್ರಮಾಣದಲ್ಲಿ 
ಇದು ಹೊಸ ವಿಷಯ ಇದೆ. ಆದರೆ “ಅರಣ್ಯ ಕಾಯ್ದೆ” ಮತ್ತು ಈ ಹೊಸ ಕಾಯ್ದೆ 
ಪರಸ್ಪರ ಸಂಬಂಧ ಸ್ಪಷ್ಟಗೊಳ್ಳಬೇಕು. ಅರಣ್ಯ ಕಾಯ್ದೆ ಬಹಳ ಹಳೆಯ ಕಾಯ್ದೆ. ಈ ಜೀವ 
ವೈವಿಧ್ಯ ಕಾಯ್ದೆಗೆ ಪ್ರಾಧಾನ್ಯತೆ ಇರಬೇಕು ಅಂತ ಜನರದ್ದು ದೊಡ್ಡ ಅಭಿಪ್ರಾಯ ಇತ್ತು. 
ಆದರೆ ಈ ಜೀವವೈವಿಧ್ಯ ಕಾಯ್ದೆ ಮತ್ತು ಅರಣ್ಯ ಕಾಯ್ದೆ ಎರಡೂ ಏಕಕಾಲದಲ್ಲಿ ಸಮಾನವಾಗಿ 


ಪ್ರೊ. ಮಾಧವಗಾಡ್ಗೀಳ್‌ರವರು ನಮ್ಮ ಸಮಕಾಲೀನ ಪರಿಸರ ಚಿಂತಕರಲ್ಲಿ ಅತ್ಯಂತ 
ಎತ್ತರ ಸ್ಥಾನದಲ್ಲಿ ನಿಲ್ದುವಂಥವರು. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ 
ಪ್ರಾಧ್ಯಾಪಕರಾಗಿ ಇತ್ತೀಚೆಗೆ ನಿವೃತ್ತಿಯಾದವರು. ಈ ಸಂದರ್ಶನದ ಸಮಯದಲ್ಲಿ 
ನನ್ನ ಮತ್ತು ಯತಿರಾಜ್‌ರವರ ಅಲ್ಲಿಯ ಸುತ್ತಾಟ ಅಪರೂಪದ್ದು. ಸಿ.ಯತಿರಾಜ್‌ 
ತುಂಬ ಸೂಕ್ಷ್ಮ ಮನಸ್ಸಿನ ಲೇಖಕರು. 


ಜಾರಿಯಾಗವೆ. ಇದರಿಂದ ಸ್ವಲ್ಪ ಸಮಸ್ಯೆಗಳು ಬರಬಹುದು. ಈ ಎರಡೂ ಕಾಯ್ದೆಗಳು 
ಸೈಡ್‌ ಬೈ ಸ್ಪಡ್‌ ಹೇಗೆ ಜಾರಿಯಾಗ್ಯವೆ ಅನ್ನುವುದನ್ನು ಕಾದು ನೋಡಬೇಕು. 


ಜೈವಿಕ ತಂತ್ರಜ್ಞಾನಕ್ಕೆ ಕಚ್ಚಾ ಸಾಮಗ್ರಿ ಜೀವಿ ವೈವಿಧ್ಯತೆಯಿಂದ ದೊರಕಬೇಕು. ಜೈವಿಕ 
ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಮಹತ್ತರ ಬದಲಾವಣೆಗಳು ಆಗುತ್ತಿರುವ ಈ ಸಂದರ್ಭದಲ್ಲ ಈ 
ಕಾಯ್ದೆ ಎಂತಹ ಪಾತ್ರವನ್ನು ವಹಿಸಬಲ್ಲದು? 

ಮಾ.ಗಾ. : ಜೀವಿ ವೈವಿಧ್ಯತೆ ಆಧಾರದ ಮೇಲೆ ತಂತ್ರಜ್ಞಾನ ಯೋಚನೆ ಮಾಡಿದರೆ 
ಅದರದ್ದು 2 ಭಿನ್ನ ಭಿನ್ನ ತರದ್ದು. ಅಂತರರಾಷ್ಟ್ರೀಯ ಒಪ್ಪಂದಗಳಿವೆ. ಅಂದು TRIPS 
ಪ್ರಕಾರ ಜನರಿಗೆ, ದೇಶಗಳಿಗೆ ಜೀವಿ ವೈವಿಧ್ಯತೆಯ ಮೇಲೆ ಯಾವ ಹಕ್ಕಿಲ್ಲ ಆದರೆ ಜೀವಿ 
ವೈವಿಧ್ಯ ಒಪ್ಪಂದ Convention on Biodiversity ಅಂತ ಒಂದು ಒಡಂಬಡಿಕೆ ಇದೆ. 
ಆ ಪ್ರಕಾರ ಜೀವಿ ವೈವಿಧ್ಯತೆಯ ಮೇಲೆ ಆದೇಶದ ಸಾರ್ವಭೌಮ ಹಕ್ಕುಗಳು ಇವೆ. ಅದರ 
ತರ ಜನರ ಜ್ಞಾನದ್ದೂ ಏನಾದರೂ ಉಪಯೋಗಿಸಿ ತಂತ್ರಜ್ಞಾನ ರೂಪಿಸಿದರೆ ಅದರಿಂದ 
ಜನರಿಗೆ ಲಾಭದಲ್ಲಿ ಪಾಲು ದೊರೆಯಬೇಕೆಂದು ೦B ತಿಳಿಸುತ್ತದೆ. ಈ ಎರಡು 
ಅಂತರರಾಷ್ಟ್ರೀಯ ಕಾನೂನುಗಳ ನಡುವೆ ವೈರುಧ್ಯ ಒಂದು ಮಹತ್ವದ ವಿಷಯ ಇದೆ. 
ಆದರೆ ನಮ್ಮ ಈ ಜೀವವೈವಿಧ್ಯ ಕಾಯ್ದೆಯ ನಿಯಮಗಳು €Bರ ಪ್ರಕಾರವೇ ಇವೆ. 
ನಮ್ಮ ಭಾರತದ ಜೀವವೈವಿಧ್ಯ ಆಧಾರದ ಮೇಲೆ ನಮ್ಮ ಪಾರಂಪರಿಕ ಜ್ಞಾನದ ಆಧಾರದ 
ಮೇಲೆ ಏನಾದರೂ ಲಾಭ ಬಂದರೆ ಭಾರತಕ್ಕೆ ಅದರಲ್ಲಿ ಪಾಲು ಬರಬೇಕಾಗುತ್ತದೆ. 
ಆದರೆ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಗಳು ಎಷ್ಟರಮಟ್ಟಿಗೆ ಈ ಪಾಲು ಕೊಡ್ತಾರೆ 
ಎಂಬುದನ್ನು ಕಾದು ನೋಡಬೇಕು. ಅದು ಅಷ್ಟು ಸುಲಭವಾಗಿ ಆಗುವಂಗಿಲ್ಲ, ಅಂದರೆ 
ನಮ್ಮ ಭಾರತದಲ್ಲಿ ಅದು ಬಿಕರಿಯಾದರೆ ಅದರಲ್ಲಿ ಖಂಡಿತ ಪಾಲು ಪಡೆದುಕೊಳ್ಳಬಹುದು. 
ಆದರೆ ವಿದೇಶದಲ್ಲಿ ಮಾರಾಟಗೊಂಡು ಬಂದ ಲಾಭದಲ್ಲಿ ನಮಗೆ ಪಾಲು ದೊರಕುವುದು 
ಕಷ್ಟ. ಆದರೆ ಅದರ ಬಗ್ಗೆ ನಾವು ಕಾದು ನೋಡಬೇಕಷ್ಟೆ. ನಾವು ನಮ್ಮ ಕಾಯ್ದೆ ಪ್ರಕಾರ 
ರಾಯಧನ ಸಂಗ್ರಹಿಸಬಹುದು. ಆದರೆ ನಮ್ಮ ದೇಶದ ಹೊರಗೆ ಮಾರಾಟ ಆದ್ರೆ ಈ 
ರಾಯಧನ ಸಂಗ್ರಹಣೆ ಕಷ್ಟ ಆಗಬಹುದು. 

TRIPS ಮತ್ತು €BD ನಡುವೆ ವೈರುಧ್ಯಗಳಿವೆ. ಈ ವೈರುಧ್ಯಗಳನ್ನು ಕಡಿಮೆ 
ಮಾಡಿಕೊಳ್ಳಲು ಈ ಕಾಯ್ದೆಯಲ್ಲಿ ಅವಕಾಶಗಳಿದ್ದಾವ? 

ಮಾ.ಗಾ. ಈ ಕಾಯ್ದೆಯಲ್ಲಿ ಆ ಪ್ರಯತ್ನ ಮಾಡಲಾಗಿದೆ. ಜ್ಞಾನಸಂಪನ್ನರ ಪಾರಂಪರಿಕ 
ಜ್ಞಾನಕ್ಕೆ ಸಣ್ಣ ಪುಟ್ಟ ಸಂಶೋಧನೆಗಳಿಗೆ ಲಾಭ ಹಂಚಿಕೆಗೆ ಅವಕಾಶ ಇದೆ. ಆದರೆ ಈ 
ಲಾಭ ಹಂಚಿಕೆಗೆ ಅವಕಾಶ ಹೇಗೆ ಜಾರಿಗೆ ಬರುತ್ತದೆ ಅನ್ನೋದು ಕಾದು ನೋಡಬೇಕಾದ 
ಸಂಗತಿ. ಭಾರತದ ಆಚೆಗೆ ಅದರ ಜಾರಿ ಕಷ್ಟ ಕಾಣತ್ತೆ. 

ಜೀವ ವೈವಿಧ್ಯ ಕಾಯ್ದೆ ಮುಖ್ಯ ಪಾತ್ರ ವಹಿಸೋಕೆ ಸಾಧ್ಯ ಇರೋದು ಕೃಷಿ ಕ್ಷೇತ್ರ 
ಮತ್ತು ಸಾಂಪ್ರದಾಯಿಕ ಔಷಧಿ ಸಸ್ಮಗಳ ವಲಯದಲ್ಲಿ ಈ ವಲಯಗಳಲ್ಲಿ ಕಾಯ್ದೆ 


ಎಂತಹ ಹರಿಣಾಮ ಬೀರಬಲ್ಲದು? 

ಮಾ.ಗಾ. : ಕೃಷಿ ಬಗ್ಗೆ ಸ್ವಲ್ಪ ನೋಡಬೇಕು. ಯಾಕೆಂದರೆ ಈ ಕೃಷಿ ಬಗ್ಗೆ ಇನ್ನೊಂದು 
ಕಾಯ್ದೆ ಬಂದಿದೆ. Protection of Plant varieties and Farmer's Rights Act 
ಅಂತ. ಅದು ಕೂಡ ಈ ಕಾಯ್ದೆ ಜೊತೆನೇ ಜಾರಿಯಾಗುತ್ತೆ. ಈ ಅರಣ್ಯ ಕಾಯ್ದೆ ತರ ಕೃಷಿ 
ಕ್ಷೇತ್ರದ ಮೇಲೆ Farmer's Rights Act ದು ಹೆಚ್ಚು ಪರಿಣಾಮ ಬೀರಬಹುದು. ಆದ್ರೂ 
ಕೂಡ ಈ ಜೀವ ವೈವಿಧ್ಯ ಕಾಯ್ದೆ ಪ್ರಕಾರ, ಈ ಜೀವ ವೈವಿಧ್ಯ ನಿರ್ವಹಣೆ ಸಮಿತಿಗಳು 
ಸ್ಥಾನಿಕ ಮಟ್ಟದಲ್ಲಿ ಅದು ಎಲ್ಲಾ ಶುರುವಾಗಿದ್ದ ನಂತರ ಕೃಷಿ ಕ್ಷೇತ್ರದಲ್ಲೂ ದಾಖಲಾತಿ 
ಆಗಬಹುದು. ಆದರೆ ಔಷಧಿ ಸಸ್ಕಕ್ಷೇತ್ರದಲ್ಲಿ ಅಷ್ಟು ವ್ಯವಸ್ಥಿತವಾದ ರೀತಿಯಲ್ಲಿ ದಾಖಲೆ 
ಕೆಲಸ ಸಾಕಷ್ಟು ಆಗಿಲ್ಲ. ಈ ಕಾಯ್ದೆ ಪ್ರಕಾರ ಔಷಧಿ ಸಸ್ಯಗಳ ಬಗ್ಗೆ ಮಾಹಿತಿ ಸಂಕಲನೆ 
ನಿರ್ವಹಣೆ ಸ್ಪಲ್ಪ ಶುರು ಆಗ್ಬಹುದು ಅಂತ ಕಾಣುತ್ತೆ. ಶೆ 
ಅಂತರರಾಷ್ಟೀಯ ಮಟ್ಟದಲ್ಲಿ ಎಷ್ಟು ದೇಶಗಳಲ್ಲಿ ಇಂತಹ ಕಾಯ್ದೆಗಳು ಬಂದಿವೆ? 


ಮಾ. ಗಾ.: ಈ ಪೆರು, ಫಿಲಿಫೈನ್ಸ್‌ ಎರಡು ದೇಶದಲ್ಲಿ ಕಾಯ್ದೆಗಳಿವೆ. ಅವುಗಳಿಗೆ 
ಹೋಲಿಕೆ ಮಾಡಿದಲ್ಲಿ ನಮ್ಮ ದೇಶದಲ್ಲಿ ಹೆಚ್ಚು ತುಲನೆ ಮಾಡಿ ಈ ಕಾಯ್ದೆ ರೂಪಿಸಿದ್ದೀವಿ 
ಅಂತ ಕಾಣುತ್ತೆ. ಆದರೆ ಇಂಡೋನೇಷ್ಯಾ, ಮಲೇಶಿಯಾ, ಬ್ರೆಜಿಲ್‌, ಕೊಲಂಬಿಯಾ 
ಮುಂತಾದ ಉಷ್ಣ ಪ್ರದೇಶದ ದೇಶಗಳಲ್ಲಿ ಇದೇ ತರ ಕಾಯ್ದೆ ಇನ್ನೂ ಬರಬೇಕು. ನಮ್ಮ 
ದೇಶದ ಮಾದರಿ ಇಟ್ಟುಕೊಂಡು ಈ ರೀತಿಯ ಕಾಯ್ದೆಗಳನ್ನು ಅವರು ರೂಪಿಸಿಕೊಳ್ಳಬಹುದು. 


ಜೀವವೈವಿಧ್ಯ ಕಾಯ್ದೆ ಜಾರಿಯಾಗಬೇಕೂಂದ್ರೆ ಸ್ಥಳೀಯ ಹಂತದಲ್ಲಿ ರಾಜ್ಯಮಟ್ಟದಲ್ಲಿ 
ಸಾಕಷ್ಟು ಸಾಮರ್ಥ್ಯ ನಿರ್ಮಾಣ ಕಾರ್ಯ ಆಗಬೇಕು. ಅದು ಆಗದೇನೆ ಈ 
ಕಾಯ್ದೆಯ ಲಾಭವನ್ನು ನಾವು ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಸರ್ಕಾರ ಈ 
ನಿಟ್ಟನಲ್ಲಿ ಯಾವ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ? | 

ಮಾ.ಗಾ.: ಕೆಲವು ವರ್ಷಗಳಿಂದ ಈ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲಿ ಸಣ್ಣ ಪುಟ್ಟ ಪ್ರಮಾಣದಲ್ಲಿ 
ಕೆಲಸಗಳು ನಡೀತಾ ಇವೆ. ಬಯಲಾಜಿಕಲ್‌ ಜ್ಯುವೆಲಾಜಿಕಲ್‌ ಸರ್ವೆ ಆಫ್‌ ಇಂಡಿಯಾದ 
ಫ್ಲೋರ್‌ ಟೆಕ್ಲಾನಮಿಸ್ಟ್‌ ಅಂತ ಒಂದು ಪ್ರಾಜೆಕ್ಟ್‌ ಇದೆ. ಅದೇ ತರ ಈ ಕಾಯ್ದೆ ಜಾರಿ 
ಪ್ರಕ್ರಿಯೆನಲ್ಲಿ ಸುಮಾರು ಈ ತರದ ಕೆಲಸಗಳನ್ನು ಮಾಡ್ಬೇಕು ಅಂತ ಕಲ್ಪನೆಗಳಿವೆ. ನಮ್ಮ 
ಸಂಸ್ಥೆಗೆ ಯಾವ ತರ ಮುಖ್ಯವಾಗಿ ಸ್ಥಳೀಯ ಜನರದ್ದು ಸಹಭಾಗ ಬರಬೇಕಾದರೆ ಯಾವ 
ತರ ಅವರದ್ದು ಸಶಕ್ತೀಕರಣ ಮಾಡಲಿಕ್ಕೆ ಸಾಧ್ಯ ಇದೆ ಅದು ನೋಡ್ಲಿಕ್ಕೆ ಎಲ್ಲರ ಜೊತೆ 
ಚರ್ಚೆ ಮಾಡಿ ಖethಂdಂlಂgy ರೂಪಿಸಲಿಕ್ಕೆ ರೀಜನಲ್‌ ವರ್ಕ್‌ಶಾಪ್‌ ಮಾಡಲು 
ಪರ್ಯಾವರಣ ಮಂತ್ರಾಲಯದ ಜೊತೆ ಕೆಲಸ ಮಾಡ್ತಾ ಇದೆ. ಒಂದೆರಡು ವಾರದ ಹಿಂದೆ 
ಮೊದಲನೇ ವರ್ಕ್‌ಶಾಪ್‌ ಬೆಂಗಳೂರಿನಲ್ಲಿ ಆಗಿದೆ. ಆ ವರ್ಕ್‌ಶಾಪ್‌ನಲ್ಲಿನಾವು ಚರ್ಚೆ 
ಮಾಡಿ ಯಾವ ತರ ಇದರ ರೂಪುರೇಷೆ ಇರಬೇಕು ಅಂತ ನಾವು ಚರ್ಚೆ ಮಾಡ್ತಾ 
ಇದ್ದೀವಿ. ಪರಿಸರ ವಿಜ್ಞಾನ ಕೇಂದ್ರ ಕೆಲವು ವರ್ಷದಿಂದ ಶಾಲಾ ಕಾಲೇಜು ಶಿಕ್ಷಕರ 


ಖೆ ಸ 


ಜೊತೆ ಕೆಲಸ ಮಾಡ್ತಾ ಬರ್ತಾ ಇದೆ. ಅದು ಹೇಗೆ ಮುಂದುವರಿಸಬಹುದು. ವಿದ್ಯಾರ್ಥಿಗಳಿಗೆ 
ಹೇಗೆ ಈ ದಿಕ್ಕಿನಲ್ಲಿ ಒಳ್ಳೆಯ ಸಂಪನ್ಮೂಲಗಳು ಸಾಹಿತ್ಯಗಳು ಕೊಡಬಹುದು ಅದು 
ಎಲ್ಲಾ ಸ್ವಲ್ಪ ಯೋಚನೆ ನಡೀತಾ ಇದೆ. ಆಧುನಿಕ ಮಾಹಿತಿ ತಂತ್ರಜ್ಞಾನದ ಆಧಾರದ 
ಮೇಲೆ ಗಣಕ ಯಂತ್ರ ಈ ಸಿ.ಡಿ. ಇಂಟರ್‌ನೆಟ್‌ ಎಲ್ಲಾ ಉಪಯೋಗಿಸಿ ಈ 
ಸಶಕ್ತೀಕರಣದಲ್ಲಿ ಬಹಳ ಒಳ್ಳೆಯ ಕಾರ್ಯಕ್ರಮ ನಡೆಸಬೇಕು ಅಂತ ಅಂತ್ಕೋತೀನಿ. ಆ 
ದಿಸೆಯಲ್ಲಿ ಪ್ರಯತ್ನ ನಡೀತಾ ಇವೆ. 

ಸಾರ್‌ ಮೊನ್ನೆ ಮಾಡಿದ ವರ್ಕ್‌ಶಾಷ್‌ನಲ್ಲಿ ರಾಷ್ಟದ ಬೇರೆ ಬೇರೆ ಭಾಗಗಳಿಂದ 
ಬಂದವರ ಜೊತೆ ಯಾವ ರೀತಿಯ ಸಮನ್ವಯ ತದ್ದೀರಿ? 


ಮಾ.ಗಾ.: ಈಗ ಪ್ರತಿ ರಾಜ್ಯದಲ್ಲಿ ರಾಜ್ಯಮಟ್ಟದಲ್ಲಿ ಒಂದು ಜೀವ ವೈವಿಧ್ಯ ಮಂಡಳಿ 
ಸ್ಥಾಪಿಸಬೇಕಾಗುತ್ತದೆ. ರಾಜ್ಯದ ಈ ಮಂಡಳಿಗಳು ಆ ರಾಜ್ಯದಲ್ಲಿ ಮುಂದಿನ ಚಟುವಟಿಕೆಗಳನ್ನು 
ಶುರು ಮಾಡ್ತಾರೆ. ಅವರು ರಾಜ್ಯಮಟ್ಟದಲ್ಲಿ ಷುರು ಮಾಡಿದ ನಂತರ ನಮ್ಮ ಸಂಸ್ಥೆದು 
ಯಾವ ರೀತಿ ಸಹಕಾರ ಬೇಕು ತಾಂತ್ರಿಕ ವೈಜ್ಞಾನಿಕ ಸಹಾಯ ನಾವು ಕೊಡ್ತೀವಿ. ಆದರೆ 
ರಾಜ್ಯಮಟ್ಟದ ಯಾವ ಸಂಸ್ಥೆಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತವೆ, ಯಾವ ತರ 
ಭಾಗವಹಿಸುತ್ತವೆ. ಯಾವ ತರ ಸಮನ್ವಯ ತರ್ರವೆ ಈ ರಾಜ್ಯ ಜೀವ ವೈವಿಧ್ಯ 
ಮಂಡಳಿಯವರು ನಿರ್ಣಯ ಮಾಡಿ ತೀರ್ಮಾನ ಮಾಡಬೇಕು. 


ನಿಮ್ಮ ಈ ಗಂಭೀರವಾಗಿ ನಡೆಯುತ್ತಿರುವ ಕೆಲಸಗಳ ಜೊತೆ ಅರಣ್ಮ ಇಲಾಖೆ 
ಭಾಗವಹಿಸುವಿಕೆ ಯಾವ ತರ ಇದೆ? 


ಮಾ.ಗಾ.: ನೋಡೋಣ, ಈಗ ಇಲ್ಲಿ ತನಕ ಚೆನ್ನಾಗಿ ಸಹಕಾರ ಇದೆ. ದಕ್ಷಿಣ ರಾಜ್ಯದ 
ಕಾರ್ಯಾಗಾರದಲ್ಲಿ ಆಂಧ್ರಪ್ರದೇಶ ಅರಣ್ಯಾಧಿಕಾರಿಗಳನ್ನು ನಿಯೋಜನೆ ಮಾಡಿದ್ದರು. 
ದೆಹಲಿಯ ಕಾರ್ಯಾಗಾರಕ್ಕೆ ರಾಜಾಸ್ತಾನ್‌ ಅರಣ್ಯ ಇಲಾಖೆಯವರು ನಿಯೋಜನೆ 
ಮಾಡಿದ್ದಾರೆ. ಮಧ್ಯಪ್ರದೇಶದಲ್ಲಿ ಒಳ್ಳೆಯ ಕೆಲಸ ನಡೀತಾ ಇದೆ. ಇಡೀ ದೇಶದಲ್ಲಿ 


ಗ್‌ 


ಮಧ್ಯಪ್ರದೇಶ ಈ ಕೆಲಸದಲ್ಲಿ ಮುಂದಿದೆ. ಅಲ್ಲಿ ಕಾರ್ಯದರ್ಶಿ ಜೀವ ವೈವಿಧ್ಯ ಮಂಡಳಿ 


ಅರಣ್ಯ ಇಲಾಖೆ ಆಸಕ್ತಿಯಿಂದ ಕೆಲಸ ಮಾಡ್ತಾ ಇದಾರೆ. ನೋಡೋಣ ಆಸೆ ಇದೆ. 
ಅರಣ್ಯ ಇಲಾಖೆದೂ ಕೂಡ ಒಳ್ಳೆ ಸಹಕಾರ ಸಿಕ್ಕಬಹುದು ಅಂತ. 


ಜೀವ ವೈವಿಧ್ಯ ದಾಖಲೆ ಮಾಡುವ ಕೆಲಸದಲ್ಲಿ ಅನೇಕ ಸಂಶೋಧನಾಲಯಗಳು ಕೆಲಸ 
ಮಾಡ್ತಾ ಇವೆ. ಕೃಷಿ ವಿಶ್ವವಿದ್ಯಾಲಯಗಳು ಕೆಲಸ ಮಾಡ್ತಾ ಇವೆ. ಸಿ.ಇ.ಎಸ್‌. ಕೆಲಸ 
ಮಾಡ್ತಾ ಇದೆ. ಇವುಗಳ ಕೆಲಸ ಅಷ್ಟೇ ಸಾಕಾಗೋದಿಲ್ಲ ಅನ್ನೋದು ತಮ್ಮ ಬಲವಾದ 
ನಂಬಿಕೆ. ಈ ದಿಸೆಯಲ್ಲಿ ತಾವು ಜನರ ಸಹಭಾಗಿತ್ವ ಇರುವ ಜನತಾ ಜೀವವೈವಿಧ್ಯ 
ದಾಖಲಾತಿಯ ಒಂದು ವಿಶಿಷ್ಠ ಮಾದರಿಯನ್ನು ರೂಪಿಸಿಕೊಟ್ಟವರು ಅದರ ಬಗ್ಗೆ ಸ್ಪಲ್ಪ 
ತಿಳಿಸೀರಾ? 


ಮಾ.ಗಾ.: ವೈಜ್ಞಾನಿಕ ಮಾಹಿತಿ ಒಂದು ವಿಷಯ ಇದೆ. ಜೀವ ವೈವಿಧ್ಯ ಇಷ್ಟ ವೈವಿಧ್ಯ 


ಅ ಲ ಲಅಅ೨ಘ್ರ್ರ್ರತ್ಮೀೀೀಚಒಐ್ರ್ರ್ರೃ್ರ್ರ್ರೀಫಷಷಷಧ್ಲ್ರ.ಂ.೦೦ೃಷವೃಿ್ಯ್ಯ್ರ್ಯ್ಯ್ಯ  ಾೈಾ್‌ ್‌ಾ್‌ಾ ೩೭... 


ಇರುತ್ತೆ. ಪ್ರತಿ ದೇಶದಲ್ಲಿ ಪ್ರತಿ ಜಾಗಕ್ಕೆ ಹೋಗಿ ಸಂಶೋಧನೆ ಮಾಡ್ಲಿಕ್ಕೆ ಸಾಧ್ಯಾನೆ ಇಲ್ಲ. 
ಮತ್ತೆ ಜನರಲ್ಲಿ ಆ ಬಗ್ಗೆ ಸುಮಾರು ತಿಳುವಳಿಕೆ ಇರುತ್ತೆ. ಅವರಲ್ಲಿ ಕೆಲವು ದೇವರ ಕಾಡು 
ತರ ಒಳ್ಳೆಯ ಪರಂಪರೆಗಳು ಕೂಡಾ ಇವೆ. ಆ ಪರಂಪರೆಗಳು ಕೂಡ ಈ ಕಾರ್ಯಕ್ರಮದಲ್ಲಿ 
ಸರಿಯಾಗಿ ಇನ್‌ಕಾರ್ಪೊರೇಟ್‌ ಮಾಡಿ (ಅಳವಡಿಸಿಕೊಂಡು) ಏನಾದರೂ ರೂಪಿಸಬೇಕು 

೦ತ ಕಳೆದ 5-6 ವರ್ಷಗಳಿಂದ ಯಾವ ತರ ಸ್ಥಳೀಯ ಮಟ್ಟದಲ್ಲಿ ಜೀವ ವೈವಿಧ್ಯ 

ಖಲಾತಿ ಮಾಡಬಹುದು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಲ್ಲಿ ಶಾಲಾ 
ಕಾಲೇಜು ಶಿಕ್ಷಕರದ್ದು, ವಿದಾ ಬರ್ಥಿಗಳದ್ದು ಬಹಳ ಮುಖ್ಯವಾಗಿ ಕೆಲ್ಸ ಮಾಡ್ತಿದ್ದೀವಿ. ಆದ್ರೆ 
ಅದು ಎಲ್ಲಾ ಕೆಲ್ಸ "ಸ್ಥಳೀಯ ಜನರ ಜೊತೆ ಅವರ್ದು ಜ್ಞಾನದ್ದು ದಾಖಲಾತಿ ಹೇಗೆ 
ಮಾಡೋದು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದೇ ಅನುಭವದ ಆಧಾರದಲ್ಲಿ ಈಗ 
ಇಡೀ ದೇಶದಲ್ಲಿ ಈ ಸ್ಥಳೀಯ ಜೀವ ವೈವಿಧ್ಯ ನಿರ್ವಹಣಾ ಸಮಿತಿಗಳು ಶುರು ಆಗಿದ್ದರೆ 
ಅವುಗಳದ್ದು ಮಾಹಿತಿ ಸಂಕಲನದ್ದು ಏನು ಪ್ರಕ್ರಿಯೆ ಇದೆ ಅದಕ್ಕೆ ನಮ್ಮ ಈ ಜೀವ ವೈವಿಧ್ಯ 
ದಾಖಲಾತಿ ಅನುಭವದ್ದು ಈ ಆಧಾರದ ಮೇಲೆ ಇನ್ನು ಅಭಿವೃದ್ಧಿಪಡಿಸಿ ಮಾಡೋಣ 
ಅಂತಾ ಆಲೋಚನೆ ಇದೆ. ಭಾರತ ಸರ್ಕಾರದ್ದು ಕೂಡ ಅದೇ ತರ ಆಲೋಚನೆ ಇದೆ. 


ಈಗ ಕೇರಳದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಯೋಜನಾ ವರದಿ ಕಾರ್ಯ ನಡೀತಾ 
ಇದೆಯಲ್ಲಾ ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಏನೂಂತಾ? 


ಮಾ.ಗಾ.: ಅದು ಬಹಳ ಒಳ್ಳೆಯ ಕಾರ್ಯಕ್ರಮ ಇತ್ತು. ಅಭಿವೃದ್ದಿಕೆಲ್ಸ ಪಂಚಾಯಿತಿಗಳಿಗೆ 
ಕೊಡ್ಬೇಕು ಅನ್ನುವರು. ಅಭಿವೃದ್ದಿ ಫಂಡ್ಸ್‌ ಶೇ. 40 ಹಣದ ಅವಶ್ಯಕತೆ ಕೂಡ ಇತ್ತು. 
ಅದರ ಆಧಾರದಲ್ಲಿ ಅಭಿವೃದ್ಧಿ ಮಾಡಬೇಕು. ಅದು ಒಳ್ಳೆದಿದೆ. ಒಟ್ಟಾರೆ ಅಭಿವೃದ್ಧಿಯ 
ಒಂದು ಭಾಗ ಈ ಜೀವ ವೈವಿಧ್ಯ. ಅವೆರಡೂ ಒಟ್ಟೊಟ್ಟಿಗೆ ಹೋಗಬೇಕು. ಆ ಅನುಭವ 
ಮತ್ತು ಈ ಅನುಭವ ಒಟ್ಟಿಗೆ ಸೇರಿಸಿ ಏನಾದರೂ ಅಭಿವೃದ್ಧಿ ಮಾಡಬೇಕು. 

ಗ್ರಾಮ ಹಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಮಟ್ಟದಲ್ಲಿ ಮಹಿಳೆಯರು ಬಹಳ 
ಗಂಭೀರವಾಗಿ ಭಾಗವಹಿಸ್ತಾ ಇದಾರೆ. ಅವರನ್ನ ಹೆಚ್ಚು ಈ ಕಾರ್ಯದಲ್ಲಿ 
ತೊಡಗಿಸಿಕೊಂಡರೆ ಒಳ್ಳೆ ಕೆಲಸ ಮಾಡಬಹುದೆ? 


ಮಾ.ಗಾ.: ಹೌದು, ಹೌದು. ನಮ್ಮ ಎಲ್ಲಾ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಪೈಕಿ 
ಮಹಿಳೆಯರು ಹೆಚ್ಚು ಇದ್ದಾರೆ. ಶಿಕ್ಷಕರ ಪೈಕಿ ಒಳ್ಳೆಯ ಕೆಲಸ ಮಾಡುವ ಮಹಿಳೆಯರು 
ಕೂಡಾ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ಮಹಿಳಾ ಸಂಘಗಳು 
ಹಾಗೂ ಮಹಿಳಾ ಪ್ರತಿನಿಧಿಗಳ ಜೊತೆ ಸೇರಿ ಒಳ್ಳೆ ಕೆಲ್ಸ ಮಾಡಿದ್ದಾರೆ. 

ಸ್ವಯಂ ಸೇವಾ ಸಂಘಟನೆಗಳನ್ನು ಈ ಪಕ್ರಿಯೆನಲ್ಲಿ ಯಾವ ತರ ತೊಡಗಿಸಿಕೊಳ್ಳಬಹುದು? 
ಮಾ.ಗಾ.: ಸ್ಥಳೀಯ ಮಟ್ಟದಲ್ಲಿ ಶಾಲಾಕಾಲೇಜುಗಳ ಜೊತೆ ಅನೇಕ ಸ್ಥಳೀಯ ಸ್ವಯಂ 
ಸೇವಾ ಸಂಸ್ಥೆಗಳು, ಯುವಕ, ಯುವತಿ ಮಂಡಳಿಗಳು, ನಾಗರೀಕ ಸಮಿತಿಗಳು ಒಳ್ಳೆಯ 
ಕೆಲಸ ಜಾರ ದಕ್ಷಿಣ ಕನ್ನಡದಲ್ಲಿ ನಾಗರೀಕ ಸೇವಾ ಟ್ರಸ್ಟ್‌ ನಮ್ಮ ಜೊತೆ ಒಳ್ಳೆ 
63, 

ಹ | ಶೂದ್ರ 


/ 


ಕೆಲ್ಸ ಮಾಡಿದೆ. ಆ ರೀತಿ ನಾವು ಸುಮಾರು ಕೆಲಸ ಮಾಡಿದ್ದೀವಿ. ಸ್ಥಳೀಯ ಸ್ವಯಂ 
ಸೇವಾ ಸಂಸ್ಥೆಗಳ ಜೊತೆಗೂಡಿ ಒಳ್ಳೆಯ ಕೆಲಸ ಮಾಡಲು ಸಾಧ್ಯವಿದೆ. 

ಜೀವ ವೈವಿಧ್ಯ ದಾಖಲಾತಿ ಕಾರ್ಯದಲ್ಲಿ ಕ್ಷೇತ್ರದಲ್ಲಿ ಮುಖ್ಯವಾಗಿ ಜ್ಞಾನಸಂಪನ್ನರ 
ಅಪಾರ ಜ್ಞಾನವನ್ನು ದಾಖಲಿಸುವುದು ಮುಖ್ಯ ಇನ್ನು ಸಂಶೋಧನಾಲಯಗಳಲ್ಲಿ 
ಹಾಗೂ ವಿಶ್ವವಿದ್ಧಾಲಯಗಳು ಹೊಂದಿರುವ ವೈಜ್ಞಾನಿಕ ತಿಳುವಳಿಕೆ ಇವುಗಳ 
ನಡುವೆ ಅಪಾರ ಕಂದಕ ಇದೆ. ಇದನ್ನು ಹೋಗಲಾಡಿಸಲು ಏನು ಮಾಡಬೇಕು? ' 


ಮಾ.ಗಾ.: ಸ್ಥಳೀಯ ಜನರ ಹತ್ತಿರ ಬಹಳಷ್ಟು ಮಾಹಿತಿ ಇರುತ್ತೆ. ಆದರೆ ಅದರದ್ದು 
ಉದಾಹರಣೆಗೆ ಸ್ಥಳೀಯ ಪ್ರಬೇಧಗಳ ಬಗ್ಗೆ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಹೆಸ 
ಇರುತ್ತೆ. ಈ ಆಧಾರದಲ್ಲಿ ವೈಜ್ಞಾನಿಕ ಅಧ್ಯಯನ ಸಾಧ್ಯವೇ ಇಲ್ಲ, ಇದರ ಬಗ್ಗೆ ವ್ಯವಸ್ಥಿತವಾದ 
ಅಧ್ಯಯನದ್ದು ಮಾಹಿತಿಯನ್ನು ಅವರಿಗೆ ಬಹಳ ಸರಳವಾಗಿ ನೀಡಿ ಆ ಕಂದಕವನ್ನು 
ಕಡಿಮೆ ಮಾಡಬಹುದು. ಅದು ಅಷ್ಟೇನೂ ಕಷ್ಟದ್ದು ಕೆಲಸ ಅಲ್ಲ, 


ಈ ಕಾಯ್ದೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಸರ್ಕಾರ ಯಾವ ರೀತಿ ಆಲೋಚನೆ 
ಮಾಡಿದೆ? 


ಮಾ.ಗಾ.: ಕಾಯ್ದೆದು ಈ ಎಲ್ಲಾ ವಿಷಯದ ಬಗ್ಗೆ ಜಾಗೃತಿ ಕಾರ್ಯಾಗಾರಗಳು ಮಾಡ್ತಾ 
ಇದ್ದೀವಿ. ಸರ್ಕಾರದ್ದು ಸುಮಾರು ಕಾರ್ಯಕ್ರಮಗಳು ಇವೆ. ಅವುಗಳದ್ದು ಮತ್ತು ಸ್ವಯಂ 
ಸೇವಾ ಸಂಸ್ಥೆಗಳದ್ದು ಲಿಂಕ್‌ ಮಾಡ್ಬೇಕು. ರಾಷ್ಟ್ರೀಯ ಹಸಿರು ಪಡೆ ಪರಿಸರ ನಿರ್ವಹಣಾ 
ಸಮಿತಿ, ಇಕೊಕ್ಷಬ್ಸ್‌ ಮಕ್ಕಳ ವಿಜ್ಞಾನ ಸಮ್ಮೇಳನ ಅದು ಸುಮಾರು ಕಾರ್ಯಕ್ರಮದಲ್ಲಿ 
ಈ ವಿಷಯದ ಬಗ್ಗೆ ಮಾಹಿತಿ ತರಬಹುದು ಮತ್ತು ಅದರದ್ದು ಈ ಕಾರ್ಯಕ್ರಮದ್ದು 
ಲಿಂಕ್ಸ್‌ ಸ್ಥಾಪಿಸಬಹುದು. ಅದರ ಜೊತೆಗೆ ಪರಿಸರ ಜಾಗೃತಿ ಆಂದೋಳನ ಮೊದಲು 
ಇತ್ತು. ಈವಾಗ ಅದು ನಿಲ್ಲಿದಾರೆಂದು ಕಾಣುತ್ತೆ. ಈ ಎಲ್ಲಾ ಕಾರ್ಯಕ್ರಮನಲ್ಲಿ ಸರಿಯಾಗಿ 
ರಿಸೋರ್ಸ್‌ ಮೆಟಿರೀಯಲ್‌ ರೆಡಿ ಮಾಡಿ ಯೋಜನೆ ಮಾಡಿ ಮಾಡಿದರೆ ಈ ಸ್ವಯಂ 
ಸೇವಾ ಸಂಘಟನೆಗಳ ಮೂಲಕ ಕೂಡ ಸಶಕ್ತೀಕರಣ ಮಾಡಬಹುದು. 


ಈ ಕಾಯ್ದೆ ಯಶಸ್ವಿಯಾಗಿ ಜಾರಿ ಮಾಡ್ಬೇಕು ಅಂದ್ರೆ ಈ ಬಗ್ಗೆ ವಿವಿಧ ಹಂತದಲ್ಲಿ 
ಕೆಲಸ ಮಾಡುವ ಜನ ಅಂದರೆ ಪಂಚಾಯಿತಿ ಮಟ್ಟದಲ್ಲಿ ರಾಜ್ಯಮಟ್ಟದಲ್ಲಿ ಮತ್ತು 
ರಾಷ್ಟ್ರ ಮಟ್ಟದಲ್ಲಿ ಒಂದು ಜಾಲದ ರೀತಿ ಸೇರಿಸುವ ಪ್ರಯತ್ನ ಏನಾದರೂ ಈಗ 
ಆಗ್ತಾ ಇದೆಯಾ? 

ಮಾ.ಗಾ.: ಈಗ ಏನೂ ಆತರ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇಲ್ಲ, ಆದರೆ ಮುಂದಿನ 
ತಿಂಗಳಿನಲ್ಲಿ ಈ ತರ ಕಾರ್ಯಕ್ರಮಗಳನ್ನು ರೂಪಿಸಬೇಕು. ಇದು ಬಹಳ ಮುಖ್ಯ ವಿಷಯ. 


ಸಾರ್‌ ಈಗ ಸಂ! ಬಂದಿದೆ, ರೂಲ್ಸ್‌ ಫ್ರೇಮ್‌ ಆಗಿದೆಯಾ? 
ಮಾ.ಗಾ.: ರೂಲ್ಸ್‌ ಫ್ರೇಂ ಆಗ್ಲಿಕ್ಕೆ ಶುರು ಆಗಿದೆ. ಆದರೆ ಅಮ ಇನ್ನೂ ಅಂತಿಮಗೊಂಡಿಲ್ಲ, 


ಪರ್ಯಾವರಣ ಮಂತ್ರಾಲಯ ಅವರು ತಮ್ಮ ಪ್ರೊಪೊಸಲ್‌ ಕೊಟ್ಟಿದ್ದಾರೆ. ಅದರ ಬಗ್ಗೆ 
ಜನರ ಅಭಿಪ್ರಾಯ ಕೇಳಿದ್ದಾರೆ. ಜನರು ತಮ್ಮ ಅಭಿಪ್ರಾಯ ಕೊಟ್ಟು ಸ್ವಲ್ಪ ಒಳ್ಳೆಯ 
ರೂಲ್ಸ್‌ ಆಗುತ್ತೆ ಅಂತ ಯತ್ನ ಮಾಡಲೇಬೇಕು. 

ಇದನ್ನು ಜಾರಿ ಮಾಡೋವಾಗ ರಾಜಕಾರಣಿಗಳು ಯಾವ ರೀತಿ ಉತ್ಸಾಹ ತೊರ್ಸ್‌ತಾರೆ. 
ಅವರಿಗೆ ಜೀವ ವೈವಿಧ್ಯತೆ ಬಗ್ಗೆ ಏನೇನೂ ತಿಳುವಳಿಕೆ ಇರೋದಿಲ್ಲ ಅವರಿಗೂ 
ಕೂಡ ಜಾಗೃತಿ ಬರೋ ಹಾಗೆ ತಮ್ಮಂತಹ ವ್ಯಕ್ತಿಗಳು ಪ್ರಯತ್ನ ಮಾಡಿ ಪಂಚಾಯತ್‌ 
ಹಂತದಲ್ಲಿ ಶಾಸಕರ ಹಂತದಲ್ಲಿ ಮಂತ್ರಿಗಳು ಪಾರ್ಲಿಮೆಂಟ್‌ ಸದಸ್ಮರು ಇವರಿಗೂ 
ಈ ಬಗ್ಗೆ ತಿಳುವಳಿಕೆ ಮೂಡಿಸುವ ಪ್ರಯತ್ನ ಆದರೆ ಒಳ್ಳೆದಲ್ಲವಾ? ಈ ನಿಟ್ಟನಲ್ಲಿ 
ಏನು ಪ್ರಯತ್ನ ಆಗ್ತಾ ಇದೆ? 

ಮಾ.ಗಾ.: ಕರ್ನಾಟಕದ ಮೈಸೂರಿನಲ್ಲಿರುವ ಅಬ್ದುಲ್‌ ನಜೀರ್‌ಸಾಬ್‌ ಸಂಸ್ಥೆಯಲ್ಲಿ 
ಪಂಚಾಯತ್‌ ಸದಸ್ಮರದ್ದು ತರಬೇತಿ ನಡೀತಾನೆ ಇರುತ್ತೆ. ಅವರು ಜೀವ ವೈವಿಧ್ಯತೆ ಬಗ್ಗೆ 
ಒಂದು ನೀವು ಒಂದು ಒಳ್ಳೆಯ ತರಬೇತಿ ಮಾದರಿ ಅನ್ನ ಸಿದ್ದ ಮಾಡಿಕೊಟ್ಟರೆ ತರಬೇತಿ 
ಕೊಡ್ಬಹುದು ಅಂತ ಹೇಳಿದ್ದಾರೆ. 


ನಜೀರ್‌ಸಾಬ್‌ ಯಾವಾಗ್ಲೂ ಹೇಳ್ತಾ ಇದ್ದರು. ರಾಜಕಾರಣಿಗಳು ತುಂಬಾ ಎಕ್ಟಿಷ್‌ 
ಆಗ್ಬೇಕು ಅಂತ. ಅವರಿಗೆ ಈ ಬಗ್ಗೆ ತುಂಬಾ ಆಸೆ ಇತ್ತು 


ಮಾ.ಗಾ.: ರಾಜಕಾರಣಿಗಳಿಗೆ, ಎಂ.ಎಲ್‌.ಎ., ಎಂ.ಪಿ.ಗಳಿಗೆ ಕಷ್ಟ. ಆದರೆ ಒಳ್ಳೇದು 
ಮುಂದೆ ನೋಡೋಣ. 


ಈಗ ಅರಣ್ಕ ಸಂರಕ್ಷಣಾ ಕಾಯ್ದೆ ಇದೆ. ಅದನ್ನು ಜಾರಿಗೊಳ್ಳೋಕೆ ಒಂದು 
ಇಲಾಖೆ ಇದೆ. ಹಾಗೇ ಈವಾಗ ಜಾರಿಯಾಗುತ್ತಿರುವ ಜೀವ ವೈವಿಧ್ಯ ಕಾಯ್ದೆ 
ಜಾರಿಗೊಳಿಸುವ ಕೆಲಸ ಯಾವ ಇಲಾಖೆ ಮಾಡುತ್ತೆ? ಅದಕ್ಕೇ ಏನಾದರೂ ಹತ್ಶೇಕ 
ಇಲಾಖೆ ಮಾಡುವ ಆಲೋಚನೆ ಇದೆಯಾ? 


ಮಾ.ಗಾ.: ಇದು ಪರಿಸರ ಇಲಾಖೆ ಜವಾಬ್ದಾರಿ. ಕೇಂದ್ರ ಮಟ್ಟದಲ್ಲಿ MಲEF ಮತ್ತು 
ರಾಜ್ಯಮಟ್ಟದಲ್ಲಿ ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆ. ಆದರೆ ರಾಜ್ಯಮಟ್ಟದಲ್ಲಿ ಜೀವ 
ವೈವಿಧ್ಯ ಮಂಡಳಿ ಮತ್ತು ಕೇಂದ್ರ ಮಟ್ಟದಲ್ಲಿ ಜೀವ ವೈವಿಧ್ಯ ಪ್ರಾಧಿಕಾರ ಬರುತ್ತೆ.ಅವರಿಗೆ 
ಎಲ್ಲಾ ಸಹಕಾರ ಈ ಪರಿಸರ ಮಂತ್ರಾಲಯದಿಂದ ಬರುತ್ತೆ. 

ಪರಿಸರ ಇಲಾಖೆ ಕೂಡ ರಾಜ್ಯಮಟ್ಟದಲ್ಲಿ ಒಂದು ಸಣ್ಣ ಇಲಾಖೆಯಾಗಿ ಸಚಿವಾಲಯ 
ಹೊಂದಿದೆ. ಇನ್ನು ಜಿಲ್ಲಾಮಟ್ಟದಲ್ಲಿ ಈ ಇಲಾಖೆ ಅಸ್ತಿತ್ವ ಇರೋದು ಅಂದ್ರೆ 
ಪ್ರಾದೇಶಿಕ ಮಾಲಿನ್ಶ ನಿಯಂತ್ರಣ ಮಂಡಳಿಗಳು ಇನ್ನಷ್ಟು ಕಡಿಮೆ ಸಿಬ್ಬಂದಿ 
ಇಟ್ಟುಕೊಂಡು ಜೀವ ವೈವಿಧ್ಯ ಕಾಯ್ದೆಯಂತಕ ಒಂದು ಕಾಯ್ದೆಯನ್ನು 
ಪರಿಣಾಮಕಾರಿಯಾಗಿ ಜಾರಿ ಮಾಡಿಕೆ, ಸಾಧ್ಯ ಅನ್ಸುತ್ತಾ? 


ಮಾ.ಗಾ.: ಸಿಬ್ಬಂದಿ ಬೇಕು ಅಂದ್ರೆ ಅವರದ್ದೇ ಸಿಬ್ಬಂದಿ ಬೇಕು ಅಂತಾ ಏನಿಲ್ಲಾ ಈ 
ಪಂಚಾಯಿತಿ ಮಟ್ಟದಲ್ಲಿ ಅಥವಾ ಮಹಾನಗರಪಾಲಿಕೆ, ನಗರಪಾಲಿಕೆ ಮಟ್ಟದಲ್ಲಿ ಸರಿಯಾಗಿ 
ನಿರ್ವಹಿಸಬೇಕಾದರೆ ಆ ಮಟ್ಟದಲ್ಲಿ ಏನಾದರೂ ನಿರ್ವಹಣಾ ವ್ಯವಸ್ಥೆ ರೂಪಿಸಬೇಕು. 
ಇದರಲ್ಲಿ ಹಲವಾರು ಇಲಾಖೆಗಳು ಬರ್ತಾವೆ. ಉದಾ. ಅರಣ್ಯ ಇಲಾಖೆ, ಕೃಷಿ 
ಇಲಾಖೆ, ಮೀನುಗಾರಿಕಾ ಇಲಾಖೆ ಇತ್ಕಾದಿ. ಈ ತರದ ಹಲವಾರು ಇಲಾಖೆಗಳು 
ಜೀವ ವೈವಿಧ್ಯ ನಿರ್ವಹಣೆ ಮಾಡ್ತಾ ಇರ್ರವೆ. ಹೀಗಿರುವಾಗ ಈ ಎಲ್ಲಾ ಇಲಾಖೆಗಳ 
ನಡುವೆ ಸಮನ್ಹಯ ತರಲು ಒಂದು ನೋಡಲ್‌ ಏಜೆನ್ಸಿ ಆಯಾ ಹಂತದಲ್ಲಿ 
ಬೇಕಾಗುತ್ತೆ ಈವಾಗ ಪಂಚಾಯ್ತಿ ಹಂತದಲ್ಲಿ ಕೆಲಸ ಮಾಡುವ ಈ ಪಣದಾರ 
ಇಲಾಖೆಗಳಿವೆ. ಅವುಗಳ ನಡುವೆ ಸಮನ್ವಯ ತರಲು ಯಾವ ರೀತಿ ಏಜೆನ್ಸಿ 
ಅಥವಾ ಇಲಾಖೆ ಕೆಲ್ಸ ಮಾಡುತ್ತೆ. ತಾಲ್ಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಈ 
ಕೆಲಸಾನ ಯಾರು ಮಾಡಾರೆ? 


ಮಾ.ಗಾ.: ಸರ್ಕಾರಿ ಅಧಿಕಾರಿ ಸಿಬ್ಬಂದಿಗಳ ಆಧಾರದಲ್ಲಿ ಇದು ಆಗ್ಲಿಕ್ಕೆ ಕಷ್ಟ. ಅಲ್ಲೇ ಪ್ರತಿ 
ಪಂಚಾಯಿತಿನಲ್ಲಿ ಕ್ರಿಯಾಶೀಲ ಶಿಕ್ಷಕರು, ಜಿಲ್ಲಾಮಟ್ಟದಲ್ಲಿ ಕೆಲವು ತಜ್ಞರು ಒಬ್ಬ ಅಧಿಕಾರಿ 
ಅದರ ಜವಾಬ್ದಾರಿ ತಕ್ಕೊಂಡು ಮಾಡ್ಬೇಕಾಗುತ್ತೆ. ಆದರೆ ಇದನ್ನ ಈಗ ಒಂದು ದೊಡ್ಡ 
ನೌಕರ ಶಾಹಿ ಮಾಡಿಕ್ಕಿ ಸಾಧ್ಯ ಇಲ್ಲ, 

ಅದು Voluntary effort ಮೇಲೆ base ಆಗ್ಬೇಕು ಅಂತಾನಾ? 

ಮಾ.ಗಾ.: ಹೌದು 

Voluntary efforts ಮೇಲೆ 0೩56 ಆಗುವುದು ಕೂಡಾ ಕಷ್ಟ ಅನ್ನುತ್ತೆ. ಶಿಕ್ಷಕರಿಗೆ 
ಶಾಲಾ ಕೆಲಸ ಮತ್ತಿತರ ಕೆಲಸ ಇರುತ್ತೆ. ಅವುಗಳನ್ನು ನಿರ್ವಹಣೆ ಮಾಡಿ ಈ ಕೆಲ್ಸ 
ಮಾಡ್ಲಿಕೆ, ಕಷ್ಟ ಆಗುತ್ತೆ. ಹಾಗೇ ಸ್ವಯಂಸೇವಾ ಸಂಘಟನೆಗಳಿಗೆ ಈ ಬಗ್ಗೆ ಸಾಮರ್ಥ್ಯ 
ನಿರ್ಮಾಣ ಮಾಡಬೇಕಾಗುತ್ತೆ ಮತ್ತು ಅವರಿಗೆ ಅವರದ್ದೇ ಆದ ಆದತೆಗಳಿರುತ್ತೆ. 
ಮತ್ತೆ ಅವರಿಗೂ ಕೂಡಾ ಆರ್ಥಿಕ ಸಹಾಯದ ಅಗತ್ಯ ಇದೆ. ಇದನ್ನ 
ನಿವಾರಿಸಿಕೊಳ್ಳೋದು ಹೇಗೆ? 


ಮಾ.ಗಾ.: ಕಷ್ಟ. ನಮಗೆ ಗೊತ್ತಿದೆ, ಸರ್ಕಾರಿ ಇಲಾಖೆಗಳಿಂದ ಈ ರೀತಿ ಕೆಲಸ ಯಾವಾಗಲೂ 
ಆಗಿಲ್ಲ. ಜನರ ಒತ್ತಾಯ, ನಮ್ಮ ಸಂರಕ್ಷಣೆ ಬಗ್ಗೆ ನೋಡಿದರೆ ಜನರ ತಿಳುವಳಿಕೆ ಮತ್ತು 
ಒತ್ತಾಯದಿಂದಾನೆ ಆಗಿದೆ. ಅರಣ್ಯ ಇಲಾಖೆಯವರು ಮಾಡ್ತಾರೆ ಅಂತ ಬಿಟ್ಟಿದ್ದರೆ ಇಲ್ಲ 
ತಂಕಾ ಯಾವುದೇ ಆಗ್ತಾ ಇರಲಿಲ್ಲ. ಜನರ ಸಹಕಾರ ಬಂದ್ರೆ ಅದು ಸಾಧ್ಯ ಆಗುತ್ತೆ. ಇದಕ್ಕೆ 
ಒಳ್ಳೆ ಮಾಡಲ್ಸ್‌ ಅಗತ್ಯ ಇದೆ. ಸಾಕ್ಷರತಾ ಆಂದೋಳನದಲ್ಲಿ ಆದ ಅನುಭವ ನಮಗೆ 
ಮಾರ್ಗದರ್ಶಿ ಆಗಬಹುದು. ಜನರ ಸಹಭಾಗಿತ್ವದಿಂದ ಸಾಕ್ಷರತೆಯ ಪ್ರಮಾಣ ಹೆಚ್ಚಾದ 
ರೀತಿಯಲ್ಲೆ ಸಂರಕ್ಷಣೆ ಕೂಡ ಜನರಿಂದ ಆಗ್ಬೇಕು. 


ಅ 
66 


ಸತ್ರ ತಾಪ 
{ ತ, ನಾದ 


ದ್ರಶರ್ಮ 
“ಕಲೆಗೆ ಕಾವ್ಯಕ್ಕೆ ಸವತಿಯಾದವ 
ಮಾತಾಗಿ ಬಂದ ನೀನೊಂದು ಕವಿತೆ 
ಮೋಹಕ್ಕೆ ದೇಹವಾದವಳೆ, ಹೇಳೆ, 
ನಿನ್ನಂಥ ಕವಿತೆಗೂ ರಾಗ ಬೇಕೆ?” 


ಬಿ.ಸಿ. ರಾಮಚಂದ್ರಶರ್ಮರ ಮೇಲಿನ ಕವನ 
ಸಾಲುಗಳು ನಾನಾ ಕಾರಣಗಳಿಗಾಗಿ ತುಂಬ ಇಷ್ಟ 
ಪಟ್ಟು ಮತ್ತೆ ಮತ್ತೆ ಓದಿಕೊಂಡಿದ್ದೇನೆ. ಆದರೆ' 
ಇಲ್ಲಿಯ ಅಲ್ಪವಿರಾಮಗಳು ಓದಿನ ಆನಂದವನ್ನೇ ಕಿತ್ತುಕೊಂಡುಬಿಡುತ್ತದೆ. ಹಾಗೆ ನೋಡಿದರೆ 
ಶರ್ಮರ ಕಾವ್ಯದಲ್ಲಿ ಅಲ್ಪವಿರಾಮ ಹಾಗೂ ಪ್ರಶ್ನಾರ್ಥಕಗಳು ಯಥೇಚ್ಛವಾಗಿವೆ. ಹೌದು 
ಕಾವ್ಯದ ಓದು ಮತ್ತು ಚಿಂತನೆಯಲ್ಲಿ ರಾಮಚಂದ್ರಶರ್ಮರವರು ಅಲ್ಪ್ಬವಿರಾಮಿಗಳು 
ಹಾಗೂ ಪ್ರಶ್ನೆಗಳನ್ನು ತುಂಬಿಕೊಂಡವರು. ಆದ್ದರಿಂದಲೇ ಕಾವ್ಯವೆಂದರೆ ಎಲ್ಲಿಗೆ ಬೇಕಾದರೂ 
ಒಡಬಲ್ಲವರಾಗಿದ್ದರು. ಹಿಂದೆ ಕನಸಿಗೊಂದು ಕಣ್ಣು ಅಂಕಣದಲ್ಲಿ ರಾಮಚಂದ್ರಶರ್ಮರು 
ಕಾವ್ಯ ಮತ್ತು ಬಿಯರ್‌ ಎಂದರೆ ಸಾವಿರ ಕಿ.ಮೀಟರ್‌ ಆದರೂ ಹೋಗಬಲ್ಲರು ಎಂದು 
ಬರೆದಿದ್ದೆ. ಈಗ ಆ ಸಾಲುಗಳನ್ನು ಮರೆತು ಏನನ್ನಾದರೂ ಬರೆಯಬೇಕು. ಹೀಗೆ ಬರೆಯಬೇಕು 
ಎಂದು ವಾಕ್ಕಗಳ ಮತ್ತು ಶಬ್ದಗಳ ಹುಡುಕಾಟದಲ್ಲಿ ಏನನ್ನು ಬರೆಯಲಾಗಲಿಲ್ಲ. ವಾಕ್‌ 
ಮಾಡುವಾಗ, ಏನಾದರೂ ಓದುವಾಗ ಅಥವಾ ಸುಮ್ಮನೆ ಕೂತಾಗ ಮನಸ್ಸಿಗೆ ಬಂದ 
ಶಬ್ದಗಳಿಗೆ ಜೀವ ಕೊಡಲಾಗಲಿಲ್ಲ. ಕಳೆದ ಎರಡು ತಿಂಗಳಿಂದ ಏನನ್ನೂ ಬರೆಯದೆ 
ಒದಾಡಿದೇನೆ. ಒಂದೆರಡು ದೀರ್ಫ್ಥ ಪತ್ರಗಳನ್ನು ಮಾನಸಿಕ ಒತ್ತಡಗಳಿಂದ ಬರೆದೆ. 


ಕಳೆದ ಇಪ್ಪತ್ರೆದು ವರ್ಷಗಳ ಆತ್ಮೀಯ ಸಂಪರ್ಕದಲ್ಲಿ ಶರ್ಮರು ನಾನಾ ಮುಖಗಳಲ್ಲಿ 
ಕಾಣಿಸಿಕೊಂಡಿದ್ದಾರೆ. ಹೀಗೆ ಕಾಣಿಸಿಕೊಂಡಾಗ ಅಲ್ಲಿ ಲಂಕೇಶ್‌, ಡಿ.ಆರ್‌. ನಾಗರಾಜ, 
ಕೆ. ಮರುಳಸಿದ್ದಪ್ಪ ಹಾಗೂ ಅಗ್ರಹಾರ ಇರುತ್ತಿದ್ದರು. ಇಸ್ಪೀಟ್‌ ಆಟದ ಸಮಯದಲ್ಲಂತೂ 
ಬೇರೆ ಬಳಗವೇ ಇರುತ್ತಿತ್ತು. ಲಂಕೇಶ್‌ರವರು ಹಾಗೂ ಡಿ.ಆರ್‌.ನ ಗೈರುಹಾಜರಿಯಲ್ಲಿ 
ನಮ್ಮ ಭೇಟಿ ದುರ್ಬಲವಾಗತೊಡಗಿತು. ಆದರೆ ಈ ತುಂಬು ಜೀವನೋತ್ಸಾಹಿ ಕಾವ್ಯಪ್ರೇಮಿ 


67. 


ಸಭೆ ಸಮಾರಂಭಗಳಲ್ಲಿತಪ್ಪದೆ ಕಾಣಿಸಿಕೊಳ್ಳುತ್ತಿದ್ದರು. ಆ ಸಭೆಗಳಿಗೆ 
ಅರ್ಥವಂತಿಕೆ ಇದ್ದಾಗ ಮಾತ್ರ. ನನ್ನ ಆನರ್ಸ್‌ ದಿನಗಳಲ್ಲಿ "ಹೆಸರಗತ್ತೆ' 
ರಾಮಚಂದ್ರಶರ್ಮರು ವಿದೇಶದಿಂದ ಬಂದಿದ್ದಾರೆ, ಕಾವ್ಯವನ್ನು 
ಓದುತ್ತಾರೆ ಎಂದಾಗ ನಾವೆಲ್ಲ ವಿಜೃಂಭಿಸಿದ್ದೆವು. ಆಗ ನನ್ನ ತಲೆ 
ತುಂಬ "ಪಾಂಡು, ಮಾದ್ರಿ, ಹೆಸರಗತ್ತೆ ಮತ್ತು ಏಳು ಸುತ್ತಿನ 
ಕೋಟೆ” ಮುಂತಾದ ಕವಿತೆಗಳು ಕಾವ್ಯದ ಅರ್ಥಗಳನ್ನು ವಿಸ್ತರಿಸಿದ್ದವು. 
ಒಂದು ಪದ್ಯ ಅರ್ಥವಾಗದಿದ್ದರೂ ಅರ್ಥದ ಹುಡುಕಾಟಕ್ಕೆ ಮತ್ತೆ ಮತ್ತೆ ಅದೇ ಪದ್ಯದ 
ಓದಿಗೆ ಒಂದಿರುಗುತ್ತಿದೆವು. ಇಷ್ಟಾದರೂ ಕೊನೆಗೆ ಕಿ.ರಂ. ಹಾನೆರಾಜ್‌ರವರ ಮೊರೆ 
ಹೋಗುತ್ತಿದ್ದೆವು. ಹಾಗೆ ನೋಡಿದರೆ ರಾಮಚಂದ್ರಶರ್ಮರ ಕಾವ್ಯವಿರುವುದೇ ಅದರ 
ಓದುವಿಕೆಗಾಗಿ ಎಂದು ದಟ್ಟವಾಗಿ ನಂಬಿದವರು. ನಿನ್ನಂಥ ಕವಿತೆಗೂ ರಾಗ ಬೇಕೆ? 
ಎಂದು ಹೇಳುತ್ತಲೇ ಸುಗಮ ಸಂಗೀತದ ವಿರುದ್ದ ಸೂಕ್ಷ್ಮ ಸಂವೇದನೆಗಳನ್ನು  ವಿಸ್ತರಿಸಿದವರು. 


ಸೆಂಟ್ರಲ್‌ ಕಾಲೇಜಿನ ರಸಾಯನ ಶಾಸ್ತ್ರದ ವಿಭಾಗದ ಕೊಠಡಿಯಲ್ಲಿ 
ರಾಮಚಂದ್ರಶರ್ಮರ ಮಾತು. ಆ ಕೊಠಡಿಗಳೇ ಅದ್ಭುತವಾದಂತಹವು. ಕೂರುವ ಡೆಸ್ಕ್‌ಗಳು 
ಅತ್ಯಂತ ಆಕರ್ಷಕವಾದಂತಹವು. ಅಲ್ಲಿ ಯಾರ್ಯಾರೋ ವಿಜ್ಞಾನಿಗಳು, ತತ್ವಜ್ಞಾನಿಗಳು 
ಮತ್ತು ಮಹಾನ್‌ ಲೇಖಕರು ಬಂದು ಮಾತಾಡಿ ಹೋಗಿದ್ದಾರೆ ಎಂಬುದು ಹೆಮ್ಮೆಯ 
ಮಾತು. ಸರ್‌. ಸಿ. ವಿ. ರಾಮನ್‌ರಂಥವರು ಇಲ್ಲಿ ಪಾಠ ಮಾಡಿದ್ದಾರೆ ಎಂಬ 
ಮನಸ್ಸಿನಾಳದಲ್ಲಿ ಮನೆಮಾಡಿಕೊಂಡ ಮಾತು. ಅಂದು ಶರ್ಮರವರ ಸ್ಮರಣೀಯ 
ಕಾವ್ಯವಾಚನ. ಅದಕ್ಕಿಂತ ಮೊದಲು ಮಾತು. ಆ ಮಾತಿನ ಉದ್ದಕ್ಕೂ ನವ್ಯ -ನವೋದಯದ 
ಸುತ್ತ ne ಸಂವಾದ. ಮಧ್ಯೆ ಎಷ್ಟೊಂದು ತುಂಟತನದ ಮತನ ತುಂಟತನದ 
ಮಾತುಗಳಿಗೆ ಹೇಳಿ ಮಾಡಿಸಿದ ವ್ಯಕ್ತಿತ್ವ. (ಆದರೆ ಲಂಕೇಶ್‌ ಪತ್ರಿಕೆಯ ತುಂಟಾಟದಂತಲ್ಲ, 
ಆ ಪತ್ರಿಕೆಯ ತುಂಟಾಟ ಬೇರೆ ಜಟ ಲವಲವಿಕೆಯದ್ದು. ಇದರ ಬಗ್ಗೆ ಶರ್ಮರವರು 
ಯಾವಾಗಲೂ ಆಕ್ಷೇಪಣೆ ಎತ್ತುತ್ತಿದ್ದರು. ನಾವು ಅದನ್ನು ಬೆಂಬಲಿಸಿ ಮಾತಾಡಿದಾಗ 
ನೀವೆಲ್ಲ ರ್ಯಾಸ್ಕಲ್ಸ್‌ ಎಲ್ಲಿ ಈ ಚೋರ "ಗುರುವನ್ನು ಬಿಟ್ಟುಕೊಡ್ತೀರಿ ಎನ್ನುತ್ತಿದ್ದರು.) ಅಂದು 
ವಕು ಈ ಪ್ರಶ್ಲೋತ್ತರವಿತ್ತು ಆದರೆ ಒಂದು ಸ್ವಾರಸ್ಕದ ಸಂಗತಿಯೆಂದರೆ; "ಶರ್ಮರವರು 
ಮಾತಾಡುವಾಗ ಕಾವ್ಯದಲ್ಲಿ ಬೆಕ್ಕನ್ನು ಸಂಕೇತವನ್ನಾ ಗಿಟ್ಟುಕೊಂಡು ಮಾತಾಡಿದ್ದರು. ಅದಕ್ಕೆ 
ಒಬ್ಬ ಹುಡುಗ ಸಾರ್‌, ಜಳಕ ಬೆಕ್ಕುಗಳಿವೆಯಾ? ಎಂದು ಕೇಳಿದ್ದ. ಷು 
ಇ ಸಭೆಯೆಲ್ಲ ಗೊಳ್ಳೆಂದು ನಕ್ಕಿತ್ತು. ಆದರೆ ಆ ಕತ ಕೊನೆಯವರೆವಿಗೂ ತನ್ನಪ್ಪ 
ಗಂಭೀರವಾದದ್ದೆಂದು ತಿಳಿದಿದ್ದ ಮುಂದೆ ಆನರ್ಸ್‌ ಬಿಟ್ಟು ಮೆಡಿಕಲ್‌ನಲ್ಲಿ ಸೀಟು A 
ಹೋಗಿದ್ದ. ಆದರೆ ಸೆಂಟ್ರಲ್‌ ಕಾಲೇಜಿನ ಕ್ಯಾಂಪಸ್‌ಗೆ ಬರುವುದನ್ನು ಬಿಡಲಿಲ್ಲ, ಯಾಕೆಂದರೆ 
ಯಾವಾಗಲೂ ಮನಮೋಹಕ ಹುಡುಗಿಯರು ತುಂಬಿಕೊಂಡಿರುತ್ತಿದ್ದರು. ಆ ಹುಡುಗ 
ಕಾಣಿಸಿಕೊಂಡಾಗಲೆಲ್ಲ ನಮಗೆ ಜಾಂಬಿಯಾ ಬೆಕ್ಕು ನೋಡಿ ಎನ್ನುವುದು ವಾಡಿಕೆಯ 
ಮಾತಾಗಿಹೋಗಿತ್ತು. ಕಾರ್ಯಕ್ರಮ ಮುಗಿದ ಮೇಲೆ ಹುಡುಗಿಯರು ಆಟೊಗ್ರಾಫ್‌ಗಾಗಿ 
ಮುತ್ತಿಕೊಂಡಿದ್ದರು. ಶರ್ಮರಿಗೆ ಹುಡುಗಿಯರನ್ನು ಕಂಡರೆ ಎಲ್ಲಿಲ್ಲದ ಮಮಕಾರ. 


ಆರಾಮವಾಗಿ ಅವರ ತಲೆ ನೇವರಿಸಿ ಮನೆ ಕಡೆ ವಿಚಾರಿಸಿ 
ಆಟೊಗ್ರಾಫ್‌ ಕೊಡುತ್ತಿದ್ದರು. ಲಂಕೇಶ್‌ರವರು ದೂರದಲ್ಲಿ 
ಸಿಗರೇಟ್‌ ಸೇದುತ್ತ ಅಸೂಯೆಯಿಂದ ನೋಡುತ್ತಿದ್ದರು. ಯಾಕೆಂದರೆ 
ಲಂಕೇಶ್‌ರವರಿಗೆ ರಾವಮುಚಂದ್ರಶರ್ವುರವರು, 
ಅನಂತಮೂರ್ತಿಯವರು ಹಾಗೂ ಶಾಂತಿನಾಥ ದೇಸಾಯಿಯವರು 
ಆರಾಮವಾಗಿ ಹುಡುಗಿಯರ, ಹೆಂಗಸರ ಹೆಗಲ ಮೇಲೆ ಕೈಯಾಕಿ 
ಮಾತಾಡುತ್ತಿದ್ದಾಗ ತಾವು ಹಾಗೆ ಮಾತಾಡಲು ಆಗದ ಬಗ್ಗೆ ಎಷ್ಟೋ 
ಬಾರಿ ಕಿರಿಕಿರಿಯನ್ನು ಅನುಭವಿಸಿದ್ದಾರೆ. ಅದರಲ್ಲೂ ಅನಂತಮೂರ್ತಿಯವರ ವಿಷಯದಲ್ಲಿ 
ಈ ಪ್ರಮಾಣ ಸ್ವಲ್ಪ ಜಾಸ್ತಿಯೇ ಇತ್ತು. (ಇದನ್ನು ಹಿಂದೆಯೇ ಕನಸಿಗೊಂದು ಕಣ್ಣು ವಿನಲ್ಲಿ 
ಪ್ರಸ್ತಾಪಿಸಿರುವೆ) ಇರಲಿ, ನಾನೂ ಕಷ್ಟಪಟ್ಟು ಆಟೊಗ್ರಾಫ್‌ ಪಡೆದಿದ್ದೆ. ಆಟೊಗ್ರಾಫ್‌ 
ಕಿರು ಪುಸ್ತಕದಲ್ಲಿ "ಪಾಂಡು ಮಾದ್ರಿ' ಕವನದ “ಕತ್ತಲೆಯ ಕಡೆ, ತುಡಿತುಡಿದು ಕಡೆಗೆ 
ಹೆಸರು ಕಳಕೊಂಡರೆ'' ಈ ಸಾಲನ್ನು ಬರೆದಿದ್ದೆ. ಖಾದಿ ಷರ್ಟಿನ ಮತ್ತು ಪ್ಯಾಂಟಿನ 
ನನ್ನಂಥ ಪೆಕರನನ್ನು ದೃಷ್ಟಿಸಿ ನೋಡಲಿಲ್ಲ. ಸಹಿಯಂತೂ ಬಿತ್ತು. ಶರ್ಮರು ತುಂಬಾ 
ಆತ್ಮೀಯರಾದ ಮೇಲೆ ಎಷ್ಟೋ ಬಾರಿ ಪ್ರಸ್ತಾಪಿಸಿರುವೆ. ಇದಾದ ಮೇಲೆ ಗೆಳೆಯರೊಡನೆ 
ಅಂದು ಬಿಯರ್‌ ಪಾರ್ಟಿ. 


ರಾಮಚಂದ್ರಶರ್ಮರು ವಿದೇಶದಲ್ಲಿ ತಮ್ಮ ಅಜ್ಞಾತವಾಸವನ್ನು ಮುಗಿಸಿ 1981ರಲ್ಲಿ 
ಬಂದ ಮೇಲೆ ಈ ಶತಮಾನದ ನೂರು ಇಂಗ್ಲೀಷ್‌ ಕವನಗಳು ಕೃತಿಯನ್ನು ಅನುವಾದಿಸಿ 
ತಂದರು. ಇದರ ಓದನ್ನು ಶೂದ್ರದ ಮೂಲಕ ವ್ಯವಸ್ಥೆ ಮಾಡಿದ್ದೆ. ಲಾಲ್‌ಬಾಗ್‌ ವೆಸ್ಟ್‌ಗೇಟ್‌ನ 
ಆರ್‌.ವಿ. ಬಾಲಕರ ಪ್ರೌಢಶಾಲೆಯಲ್ಲಿ ಓದಿನ ನಂತರ ಚರ್ಚೆ. ಅಡಿಗರು, ಲಂಕೇಶ್‌ 
ಮುಂತಾದವರೆಲ್ಲ ಸೇರಿದ್ದರು. ಡಿ.ಆರ್‌. ನಾಗರಾಜ್‌ ಈ ಕೃತಿಯನ್ನು ಪ್ರಿಂಟರ್ಸ್‌ 
ಪ್ರಕಾಶನದಿಂದ ಪ್ರಕಟಿಸಲು ವ್ಯವಸ್ಥೆ ಮಾಡಿದ್ದ. ಈ ಪ್ರಕಾಶನದ ಹುಟ್ಟಿಗೆ ಡಿ.ಆರ್‌. 
ಕಾರಣನಾಗಿದ್ದ. ಯಾಕೆಂದರೆ ಡಿ.ಆರ್‌., ಹರಿಕುಮಾರ್‌ ಅವರಿಗೆ ತುಂಬ ಹತ್ತಿರದವನಾಗಿದ್ದ. 
ತುಂಬ ಆಕಾಂಕ್ಷೆಯಿಂದ ಪ್ರಕಾಶನ ಶುರು ಮಾಡಿದ್ದು. ಇದರ ಮುಖ್ಯಸ್ಥರಾಗಿ ಕಥೆಗಾರ 
ರಾಮಚಂದ್ರದೇವ ಅವರನ್ನು ಸೀನಿಯರ್‌ ಎಡಿಟರ್‌ನ ಹಿರಿತನವನ್ನು ಕೊಟ್ಟು ನೇಮಿಸಿದರು. 
ಕೆಲವು ಉತ್ತಮ ಕೃತಿಗಳನ್ನು ಪ್ರಕಟಿಸಿದರು. ಆದರೆ ರಾಮಚಂದ್ರದೇವ ಅವರದ್ದು ಎಲ್ಲಿಯೂ 
ಗಟ್ಟಿಯಾಗಿ ನಿಲ್ಲದ ವ್ಯಕ್ತಿತ್ತವಾದ್ದರಿಂದ ಬಿಟ್ಟು ಹೊರಗೆ ಬಂದರು. ಹರಿಕುಮಾರ್‌ ಮತ್ತು 
ಡಿ.ಆರ್‌. ರವರು ಪ್ರಿಂಟರ್ಸ್‌ ಪ್ರಕಾಶನವನ್ನು ಜನಪ್ರಿಯ ಮಾಲೆಯಾಗಿಸುವ ಕನಸನ್ನು 
ತುಂಬಿಕೊಂಡಿದ್ದರು. ಅದು ಆಗದ್ದಕ್ಕೆ ನಾಗರಾಜ್‌ಗೆ ತುಂಬ ಅಸಮಾಧಾನವಿತ್ತು. 


ಈ ಕಾರ್ಯಕ್ರಮ ಆದ ಮೇಲೆ ಜಗತ್ತಿನ ಶ್ರೇಷ್ಠ ಚಿಂತಕರು ಮತ್ತು ಲೇಖಕರಾಗಿದ್ದ 
ಜೀನ್‌ ಪಾಲ್‌ ಸಾರ್ತೆ ಹಾಗೂ ಆರ್ಟ್‌ ಆಫ್‌ ಲಿವಿಂಗ್‌, ಫಿಯರ್‌ ಆಫ್‌ ಫ್ರೀಡಂ 
ಹಾಗೂ ಮೈಂಡ್‌ ಆಫ್‌ ಫ್ರಾಯ್ಡ್‌ ಮುಂತಾದ ಅಮೂಲ್ಯ ಪುಸ್ತಕಗಳನ್ನು ಕೊಟ್ಟ ಪ್ರಸಿದ್ದ 
ಮನಶಾಸ್ತ್ರಜ್ಞ "ಎರಿಕ್‌ ಫ್ರೋಂ'ರವರ ನಿಧನದ ಸಂದರ್ಭದಲ್ಲಿ ಖ್ಯಾತ ಮನಶಾಸ್ತ್ರ 
69 


ಸ 


ಹತಿರದಿಂದ ಬಲ್ಲವರಾಗಿದರು. ಜೊ 


ತಮ್ಮನ್ನು ಶಿಕ್ಷಣತಜ್ಞ, ಮನಶಾಸ್ತ್ರಜ್ಞ "ಎಂದು ಸರ್ಕಾರವಾಗಲಿ ಇಲ್ಲಿಯ ಸಂಘಸಂಸೆಗಳು 
oh ಗ ಇಗ [ 


ಗುರ್ತಿಸಿಲವೆಂಬ ವಿಷಾದ. ಕೊನೆಯವರೆವಿಗೂ ಅವರನ್ನು ಕಾಡತೊಡಗಿತ್ತು. ಇದರ 


ಜೊತೆಗೆ ತಮ್ಮನ್ನು ಸಾಹಿತ್ಯ ವಲಯದಲ್ಲಿ ಒಬ್ಬ ಮುಖ್ಯ ಕವಿ ಎಂಬುದನ್ನು ಸ್ತೀಕರಿಸಿಲ್ಲ 
ಎಂಬ ಮನೋಭಾವ ಅವರಲ್ಲಿ ದಟ್ಟವಾಗಿ ತುಂಬಿಕೊಂಡಿತ್ತು. ಇದಕ್ಕೆ ಎರಡು ದಶಕಗಳಿಗೂ 


[es 


ಡೆ ವಾಗ ರಾ ದ್‌ 


ಮೇಲ್ಪಟ್ಟು ವಿದೇಶದಲ್ಲಿದುದೇ ಕಾರಣ ಎಂದು ಭಾವಿಸಿದರು. ಆದರೆ ಕಾವ್ಕಕ್ಕಾಗಲಿ, 
ಸಾಹಿತ್ಯದ ಯಾವುದೇ ಪ್ರಕಾರಕ್ಕಾಗಲೀ ಸಂಸ್ಕೃತಿಯ ದೇಸಿ ಬೇರುಗಳು ಬಹಳ ಮುಖ್ಯ 
ಎಂದು ಯೋಚಿಸಲಿಲ್ಲ. ಅಷ್ಟರಮಟ್ಟಿಗೆ ವಿದೇಶೀ ಮನಸ್ಸನ್ನು ತುಂಬಿಕೊಂಡಿದ್ದರು. 


ಣದ 


ಆದರಿಂದಲೇ ಇಲ್ಲಿಯ ಜತೆ ವೃಪಸ್ತ್ಥ, ಗಾಂಧಿ, ಲೋಹಿಯಾ, ಅಂಬೇಡ್ಕರ್‌ ಹಾಗೂ 
೬ ೧ ಖು Lp 


ಪರಿಯಾರ್‌ ಅಂಥವರು ಮುಖ್ಯ ಅನ್ನಿಸಲೇ ಇಲ್ಲ. ಇಲ್ಲಿಯ ಬಹುಮುಖೀ ಸಂಸ್ಕ ಶೆ 
ಬಾತಿ ವವಸ ಚೌಕಟ್ಟಿನಲ್ಲಿಯೇ ಪುನರುಬ್ಬೀವನ ಪಡೆಯುತ್ತಿರುತದೆ ಎಂಬುದನ್ನು ಅಕ 1 
ಎಲ 


(9) (03) 


ಅರಿಯುವ ಬಾಗಿಲು ಕಿಟಕಿಗಳನ್ನು ಮುಚ್ಚಿಯೇ ಇದರು. ಕೂನೆಯವರವಿಗೂ ತೆರೆಯಲಿಲ್ಲ. 
ಇದನ್ನು ಅಕ್ಷೇಷಣೆಯೆಂದು ಹೇಳುತ್ತಿಲ್ಲ ತಮ್ಮ ಸಮಕಾಲೀನರು ಇದರ ಬಗ್ಗೆ ತುಡಿತವನ್ನು 


ಲಿ 


ತುಂಬಿಕೊಂದಿದಾಗ, ಕುತೂಹಲಕ್ಕಾಗಿಯಾದರೂ ಅಥವಾ ಈ ದೇಶದಲ್ಲಿ 1 
ಎ೦ಬುದನ್ನು ತಿಳಿಯಲು ಪ್ರಯತ್ನಿಸಲಿಲ್ಲ. ಇದು ಬಹಳ ಆಶ್ಚರ್ಯ ಸಂಗತಿ ಎಂದು 
ಲಂಕೇಶ್‌ರವರು ಬಹಲಷ್ಟು ಬಾರಿ ಪ್ರತಿಕ್ರಿಯಿಸಿದುಂಟು. ಆಗ ''1/೧3(15 the use of 
talking and there is no end of talking. ‘There is no end of things in 
the heart” ಏಂಬ ಕವಿ ಎಜ್ರಾಫೌಂಡಿನ ಈ ಸಾಲುಗಳು ನೆನಪಿಗೆ ಬರುತ್ತಿರುತ್ತದೆ. 
ಯಾಕೆಂದರೆ ಕೆಲವು ಬಾರಿ ಎಷ್ಟು ಮಾತಾಡಿದರೂ ಅಷ್ಟೆ. ನಮಗೆ ಅರಿವಿಲ್ಲದೆ ಏನೇನೋ 
ನಡೆಯುತಿರುತದೆ. ಲೆಕ್ಕಪುಕ್ಕಕಿ ಲದಷು ಬಂದು ಸೇರಿಕೊಳುತಿರುತದೆ. ನೆನಪುಗಳನು 


2 ಸರಿಸ ಣು ಪಿರುತ ಪದಿ ೬ 


೦ಕೇಶ್‌ರವರು ಹಾಗೂ ಡಿ.ಆರ್‌. ನಾಗರಾಜ್‌ ಇರುವವರೆವಿಗೂ ಮತ್ತೆ ಮತ್ತೆ 
ಸೇರುವ ರಾಜ್ಯದ ಎಲ್ಲೆಲ್ಲಿಯೋ ಸೇರುವ ಎಷ್ಟೊಂದು ಅವಕಾಶಗಳಿದ್ದವು. ರಾಮಚಂದ್ರ 
ಶರ್ಮರವರ ವಿದೇಶಿ ಕಾರ್‌ನಲ್ಲಿ (ಪೆಟ್ರೋಲ್‌ ಹಾಕಿಸಿಕೊಂಡು) ಎಷ್ಟು ಸುತ್ತಾಡಿದೇವೆ. 
ಆ ಸುತಾಟದ ಕ್ಷಣಗಳೇ ರೋಮಾಂಚನಕಾರಿಯಾದದು, ಎಷ್ಟೋ ಬಾರಿ ಸೆನೆಟ್‌ ಹಾಲ್‌ನ 


ಇ Cd 
೦ಜಿ ಪೆಸ್‌ಕಬ್‌ಗೆ ಹೋಗುವಾಗ 


pe 
ಕ fee) 
ಹ ೀಂದರಾವ್‌ರವರು ಬಹಳಷ್ಟು 


ಹೆಚ್ಚಾಗಿ ಶಾಂತಿನಾಥ ದೇಸಾಯಿ, ಲಂಕೇಶ್‌, ಅನಂತಮೂರ್ತಿ, 
ರಾಮಚಂದ್ರಶರ್ಮ, ಚಂದ್ರಶೇಖರ ಕಂಬಾರ, ಕೆ.ವಿ ತಿರುಮಲೇಶ್‌ 
ಹಾಗೂ ಡಿ.ಆರ್‌. ನಾಗರಾಜ್‌ ಮುಂತಾದವರೆಲ್ಲ ಸೇರಿದಾಗ ಆ 
ಮಾತುಕತೆಯ ರೋಮಾಂಚನವೇ ಬೇರೆ ರೀತಿಯಲ್ಲಿರುತ್ತಿತ್ತು ಈ 
ಗುಂಪಿನಲ್ಲಿ ಚ. ಸರ್ವಮಂಗಳ, ವೈದೇಹಿ ಕೃಷ್ಣ ಆಲನಹಳ್ಳಿ 
ಯಾರ್ಯಾರೋ ಸೇರುತ್ತಿದ್ದರು. ಆಗ ಪ್ರೊ.ಜಿ.ಎಸ್‌. ಶಿವರುದ್ರಪ್ಪನವರು 
ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯ ಸ್ಮರಾಗಿದ್ದಾಗ ಸಾಹಿತ್ಯಕವಾಗಿ 
ಹಾಗೂ ಸ ಸಾಂಸ್ಕೃತಿಕವಾಗಿ ಕೊಟ್ಟ ಚಾಲನೆ ಚಾರಿತ್ರಿಕವಾದದ್ದು. ಆಗಿನ ಎಲ್ಲ ವಿಚಾರ 
ಸಂಕಿರಣಗಳಲ್ಲಿ ಮತ್ತು ಸಂವಾದಗಳಲ್ಲಿ ಶರ್ಮರ ಭಾಗವಹಿಸುವಿಕೆಯಂತೂ ಈಗಲೂ 
ನೆನಪಿಡುವಂಥದ್ದು. ಕೆಲವು ಬಾರಿ ಶರ್ಮರವರು ಮಾತಿನ ಅತಿರೇಖಕೆ [ ಹೋಗುತ್ತಿದ್ದರು. 
ಇಂಥ ಒಂದು ಘಟನೆ ಸೆನೆಟ್‌ ಹಾಲ್‌ನಲ್ಲಿ ಎಲ್ಲ ವಿದ್ವಾಂಸರ ಮತ್ತು ಇ! ಮುಂದೆಯೇ 
ನಡೆಯಿತು. ಅದು ಪೆ ಪ್ರೊ.ಜಿ ಜಿಎಸ್‌ಎಸ್‌ ರವರನ್ನು ಕುರಿತಂ ತೆ. ದಕ್ಕೆ ಎಲ್ಲರ ಕೈಯಿಂದ 


ಚೆನ್ನಾಗಿ ಛೀಮಾರಿ ಹಾಕಿಸಿಕೊಂಡರು. ಮಾರನೆಯ ದಿನ ಜತಗ ನ ನನಗೆ ಶರ್ಮರಿಂದ 
ದೂರವಾಣಿ ಕರೆ ಬಂತು. ಶ್ರೀನಿವಾಸ ಫ್ರೀ ಇದ್ದರೆ ಮನೆಯ ಬಳಿ ಬಾ ಎಂದರು. 
ಹೋದೆ. ರಾತ್ರಿಯೆಲ್ಲ ನಿದೆ ನೆ ಇಲ್ಲಯ್ಯ, ಒಂದು ಕ್ಷಣ ಶಿವರುದ್ರಪ್ಪನವರ : ನೆಗೆ ಹೋಗಿ 


ಬರೋಣ ಎಂದರು. ಥರ ನಗುತ್ತ € ಅವುಠ-ಜೊತೆ`'ಹೋದೆ.*ಜಿ:ಎಸ್‌.ಬಸ್‌.ಶವರು 


ಸೆನೆಟ್‌ ಹಾಲ್‌ಗೆ ಹೋಗಲು ಕಣವಿಯವರ ಜೊತೆಯಲ್ಲಿ ಸಿದವಾಗುತ್ತಿದರು. ನಮ್ಮನ್ನು 
ನೋಡಿ ಜಿ.ಎಸ್‌.ಎಸ್‌.ರವರು ನಗುತ್ತ ಏನು ಇಷ್ಟು ಜಾಗ್ರತೆ ದಂಡೆಯಾತ್ರೆಗೆ ಬಂದಿದ್ದೀರಿ 

ಎಂದು ತಮಾಷೆ ನಾ ಶರ್ಮರವರು “ಶಿವರುದ್ರಪ್ಪ, ಕ್ಷಮಿಸಿ ನನ್ನ ನಿನ್ನೆ ಮಧ್ಯಾಹ್ನ 
ತುಂಬ ಕೆ ಕೆಟ್ಟದ್ದಾಗಿ ನಡಕೊಂಡೆ'' ಎಂದರು. ಅದಕ್ಕೆ ಜಿ.ಎಸ್‌.ಎಸ್‌. ತಮ್ಮ ವ ಮೂಲಿ 
ನಗುವಿನಲ್ಲಿ “ಅಯ್ಕೋ ಬಿಡಿ, ಏನೋ ಅಕಸ್ಮಾತ್‌ ನಡೆಯುತಿರುತ್ತೆ'' ಎಂದು ಮುಂದೆ 
ಷತಾತುಳೆಸಲು ಅವಕಾಶ. ಕೊಡದೆ. ಕಾಫೀ -ಶಸರಿಸಿಕೊಟರು ಪರರ 


ಶರ್ಮರವರು ಇಂಥದೇ 


ಕಾರ್ಯಕ್ರಮದಲ್ಲಿ ಸೆನೆಟ್‌ಹಾಲ್‌ನಲ್ಲಿ ಮಾತಾಡಿ 


2) ಬಜ ಬ್‌ ಅಲ ದಲ ಇಲ್ಲಿದ ಎರ 
ಎಂಥ ಅವಮಾನದ ಸಂದರ್ಭದಲ್ಲೂ ಒಂದು ಕ್ಷಣ ತಲಿಕೊಡವಿ ಮತ್ತೆ ಮನಸ್ಸನ್ನು 
ಕ್ತ ಕೆಎ 


ಬಾರಿ ವಿದೇಶಿ ಗೆಳೆಯರು ಬಂದರೆ ಅವರ ಜೊತೆ ಮುರೆಲೆಗೆ 
ಓಡಿ ಹೋಗುತ್ತಿದ್ದರು. ನಾವು ಕಾರ್ಡ್ಸ್‌ ಆಡುವಾಗ ಮತ್ತೊಂದು 
ಥ್ರಿಲ್ಲಿಂಗ್‌ ಎಂದರೆ ಪ್ರಿಂಟೆಡ್‌ ಕಾರ್ಡ್‌ ಬಿದ್ದಾಗ. ಯಾಕೆಂದರೆ 
ಒಂದು ಬಿದ್ದರೆ ಐದು ರೂಪಾಯಿ ಅಥವಾ ಹತ್ತು ರೂಪಾಯಿ. 
ಅದೇ ರೀತಿಯಲ್ಲಿ ಎರಡು ಮೂರು ಬಿದ್ದರೆ ಮತ್ತೊಂದು ರೀತಿಯ 
ರೋಮಾಂಚಕಾರಿ. ಇದರ ಜೊತೆಗೆ ಲಂಡನ್‌ನ ಬೆಟ್‌ ಬೇರೆ. 
ಪ್ರಿಂಟ್‌ ಮತ್ತು ಲಂಡನ್‌ ಏನಿದ್ದರೂ ಸೈಡ್‌ ಬೆಟ್‌ಗಳಾಗಿದ್ದವು. ಸಾಮಾನ್ಯವಾಗಿ ಪೂರ್ಣ 
ಟೇಬಲ್‌ನಲ್ಲಿ ಐದಾರು ಮಂದಿಯಾದರೂ ಭಾಗಿಯಾಗುತ್ತಿದ್ದರು. ಕಾರ್ಡ್ಸ್‌ ಆದ ಮೇಲೆ 
ಒಂದೂವರೆ ಘಂಟೆ ಡ್ರಿಂಕ್ಸ್‌ ಪಾರ್ಟಿ. ಇಲ್ಲಿ ಎಷ್ಟು ಮಾತುಕತೆ ಹಾಗೂ ಮನಸ್ತಾಪಗಳು 
ನಡೆದಿವೆಯೆಂದರೆ ಅದೇ ಒಂದು ಕೃತಿಯಾಗುತ್ತದೆ. ಇದಕ್ಕೆ ಯಾರ್ಯಾರೋ ಹೊಸಬರು 
ಸೇರುತ್ತಲೇ ಇದ್ದರು. ಒಮ್ಮೊಮ್ಮೆ ಕೆಲವು ಚಾರಿತ್ರಿಕ ವ್ಯಂಗ್ಯಗಳು ಎಷ್ಟು ರೋಚಕವಾಗಿರುತ್ತವೆ 
ಎಂದರೆ ಅವುಗಳನ್ನು ನೆನಪು ಮಾಡಿಕೊಳ್ಳುವುದಕ್ಕೆ ತುಂಬ ಮಜಾ ಅನ್ಲಿಸುತ್ತಿರುತ್ತದೆ. 
ಅದು ಇಂಥ ಘಟನೆ : ಶರ್ಮರು ನಾವೆಲ್ಲ ಲಂಕೇಶ್‌ರವರ ಕಛೇರಿಯಲ್ಲಿ ಒಂದು ಸಂಚಿ 
ಸೇರಿದ್ದೆವು. ಅವರು ಹಿಂದಿನ ದಿವಸ ಭೂಪಾಲ್‌ನಿಂದ ಬಂದಿದ್ದರು. ಕಬೀರ್‌ ಸಮ್ಮಾನ್‌ನ 
ತೀರ್ಪುಗಾರರಾಗಿ ಹೋಗಿದ್ದರು. ನಮ್ಮ ಕಾಲದ ಶ್ರೇಷ್ಠ ಕವಿ ಗೋಪಾಲಕೃಷ್ಣ ಅಡಿಗರಿಗೆ 
ಆ ವರ್ಷ ಕಬೀರ್‌ ಸಮ್ಮಾನ್‌ ಪ್ರಶಸ್ತಿ ಬಂದಿತ್ತು. ಪ್ರಶಸ್ತಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ 
ನನ್ನ ಹೆಸರನ್ನು ಕಳಿಸಿತ್ತಂತೆ. ಈ ವ್ಯಂಗ್ಯವನ್ನು ಈಗಲೂ ನೆನಪು ಮಾಡಿಕೊಂಡರೆ ನಗು 
ಬರುತ್ತದೆ. ಅಂದಂತೂ ಸಾಕಷ್ಟು ಎಂಜಾಯ್‌ ಮಾಡಿದ್ದೆವು. 


ಈ ಡ್ರಿಂಕ್ಸ್‌ ಈ ಸುತ್ತಾಟ ಕರ್ನಾಟಕದ ಉದ್ದಗಲಕ್ಕೂ ಹರಡಿಕೊಂಡಿದೆ. ಅವರ 
ವಿದೇಶಿ ಕಾರಂತೂ ಸುತ್ತಾಡದ ಜಾಗವಿಲ್ಲ, ಅಲ್ಲೆಲ್ಲ ಏನೇನೋ ನೆನಪಿನ ಪಳೆಯುಳಿಕೆಗಳು 
ಉಳಿದುಹೋಗಿವೆ. ಆಗ ನಮ್ಮನ್ನು ನಾವು ದುಷ್ಪಕೂಟವೆಂದೇ ಕರೆದುಕೊಳ್ಳುತ್ತಿದ್ದೆವು. ಈ 
ದುಷ್ಪಕೂಟದ ಕಾರ್ಯಕ್ರಮದ ಸ್ವರೂಪವೇ ವಿಚಿತ್ರವಾಗಿತ್ತು. ನಾವೆಲ್ಲ ಮುಕ್ತವಾಗಿದ್ದರೆ 
ಶರ್ಮರಂತೂ ಕೇವಲ ಸಾಹಿತ್ಯಕ್ಕೆ ಮಾತ್ರ ಸೀಮಿತಗೊಳಿಸಿಕೊಂಡಿದ್ದರು. ಆದರೆ ಬೇರೆ 
ವಿಷಯಗಳನ್ನು ತೆಗೆದುಕೊಂಡಾಗ ಪರಕೀಯರಾಗುತ್ತಿರಲಿಲ್ಲ, "ರ್ಯಾಸ್ಕಲ್ಸ್‌ ಏನಾದರೂ 
ಮಾಡಿಕೊಳ್ಳಿ' ಎಂದು ತಟಸ್ಥರಾಗಿಬಿಡುತ್ತಿದ್ದರು. 


ರಾಮಚಂದ್ರಶರ್ಮರವರು ಸಾಹಿತ್ಯದ ಚರ್ಚೆಗಾಗಿಯೇ ಅನ್ಯೋನ್ಯ ಎಂಬ 
ಸಂಘಟನೆಯನ್ನು ಪ್ರಾರಂಭಿಸಿದರು. ಪ್ರತಿ ತಿಂಗಳು ಕೊನೆಯ ಶನಿವಾರ ಸಾಹಿತ್ಯಕ ಚರ್ಚೆ 
ಇರುತ್ತಿತ್ತು. ಕೊನೆಗೆ ಇವರೊಬ್ಬರೇ ಒದ್ದಾಡುವುದನ್ನು ನೋಡಿ ಲಂಕೇಶ್‌ರವರ ಮತ್ತು 
ಡಿ.ಆರ್‌. ನ ಸಲಹೆಯಂತೆ ಅನ್ಯೋನ್ಯ ಹಾಗೂ ಶೂದ್ರ ಜಂಟಿಯಾಗಿ ನಡೆಸಲು 
ತೀರ್ಮಾನಿಸಿದೆವು. ಇದಕ್ಕಾಗಿ ಸಾಹಿತ್ಯ ಪರಿಷತ್ತಿನಿಂದ ರವೀಂದ್ರ ಕಲಾಕ್ಷೇತ್ರದ ವಿಶ್ರಾಂತಿ 
ಗೃಹಕ್ಕೆ ಷಿಫ್ಟ್‌ ಮಾಡಿದೆವು. ಇದಕ್ಕೆ ಐ.ಎಂ. ವಿಠಲಮೂರ್ತಿಯವರು ಸಹಕರಿಸಿದರು. 
ಮೂರು ವರ್ಷಕ್ಕೂ ಮೇಲ್ಪಟ್ಟು ಅತ್ಯಂತ ಚೆನ್ನಾಗಿ ನಡೆಯಿತು. ಆದರೆ ಒಮ್ಮೆ ಬೀದರ್‌ನಲ್ಲಿ 


ನಡೆದ ಮತೀಯ ಗಲಭೆಗೆ ಸಂಬಂಧಿಸಿದಂತೆ ಡಿ.ಆರ್‌. ಹಾಗೂ 
ಕೆ. ಮರುಳಸಿದ್ದಪ್ಪನವರು ಚರ್ಚೆಗೆ ಏರ್ಪಡಿಸಿದಾಗ ಶರ್ಮರು 
ತುಂಬ ಉಗ್ರರಾಗಿ ಆ ಕಾರ್ಯಕ್ರಮವನ್ನು ಬಹಿಷ್ಕರಿಸಿದರು. 
ಅಷ್ಟರಮಟ್ಟಿಗೆ ಸಾಹಿತ್ಯಕ ಮಡಿವಂತರಾಗಿದ್ದರು. ಇದನ್ನು ಒಮ್ಮೆ 
ಶಾ. ಬಾಲುರಾವ್‌ ಅವರು ದೆಹಲಿಯಿಂದ ಬೆಂಗಳೂರಿಗೆ 
ಬಂದಿದ್ದಾಗ ಪಾನಗೋಷ್ಠಿಯ ಚರ್ಚೆಯ ಸಂದರ್ಭದಲ್ಲಿ ತೀವ್ರವಾಗಿ 
ಶರ್ಮರ ಧೋರಣೆಯನ್ನು ವಿರೋಧಿಸಿದ್ದರು. ಸ್ವಲ್ಪಮಟ್ಟಿಗೆ ಶರ್ಮರ ರೀತಿಯಲ್ಲಿಯೇ 
ಯಶವಂತ ಚಿತ್ತಾಲರು. ಸಾಹಿತ್ಯಕ ಮಾತುಕತೆ ಬಿಟ್ಟು ಅಕ್ಕ ಪಕ್ಕ ಚಲಿಸುತ್ತಿರಲಿಲ್ಲ ಈ 
ವಿಷಯದಲ್ಲಿ ಅಡಿಗರು ತುಂಬ ಮುಕ್ತವಾಗಿದ್ದರು. ನಾನು ಅನ್ಯೋನ್ಕದ ಸಂಬಂಧ ಕಳಕೊಂಡೆ. 
ಕೊನೆಗೆ ಶರ್ಮರೊಬ್ಬರೇ ಅವರ ಮನೆಯಲ್ಲಿ ಕೆಲವು ದಿವಸ "ಅನ್ಯೋನ್ಯ'ದ ಕಾರ್ಯಕ್ರಮ 
ನಡೆಸಿದರು. 


ವಿಶ್ವಕನ್ನಡ ಸಮ್ಮೇಳನ ಸಮಯದಲ್ಲಿ ಮೈಸೂರಿಗೆ ನಾವೆಲ್ಲ ಲಂಕೇಶ್‌ರವರ ಜೊತೆ 
ಹೊರಟೆವು. ಅಂದು ಮಧ್ಯಾಹ್ನ ಯಾವುದೋ ಪ್ರಸಿದ್ಧ ಹೋಟೇಲಿಗೆ ಹೋದಾಗ ಅಲ್ಲಿ 
ಚಲನಚಿತ್ರ ನಿರ್ದೇಶಕ ಅಬ್ಬಯ್ಯನಾಯ್ಡು ಇದ್ದರು. ಅವರು ನಮ್ಮನ್ನು ನೋಡಿ ಲಂಕೇಶ್‌ರವರ 
ಹತ್ತಿರ ಜಗಳವಾಡಿ ಪಾರ್ಟಿ ಕೊಡಿಸಿದರು. ತುಂಬ ಮುಗ್ದ ವ್ಯಕ್ತಿ. ಇದಾದ ಮೇಲೆ 
ಅರಮನೆ ಮೈದಾನದಲ್ಲಿ ಸಮ್ಮೇಳನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆವು. ಸಂಜೆ 
ಲಂಕೇಶ್‌ರವರು ಬೆಂಗಳೂರಿಗೆ ಗಡಿಬಿಡಿಯಲ್ಲಿ ವಾಪಸ್ಸು ಹೋದರು. ಆದರೆ ಅಂದು 
ರಾತ್ರಿ ರಾಮಚಂದ್ರಶರ್ಮರು, ಶಾಂತಿನಾಥ ದೇಸಾಯಿ, ಕೆ.ವಿ. ತಿರುಮಲೇಶ್‌ ಹಾಗೂ 
ನಾನು ಜೊತೆಗೆ ಇಬ್ಬರು ಮಹಿಳಾ ಲೇಖಕಿಯರು, ಕಾರಿನಲ್ಲಿ ಸುತ್ತಾಟ ಏನೇನೋ 
ಮಾತುಕತೆಯ ಮಧ್ಯೆ ಲೇಖಕಿಯರ ಜೊತೆ ತೀರಾ ಸಲಿಗೆಯಿಂದ ವ್ಯವಹರಿಸುತ್ತಿದ್ದಾಗ 
ಶರ್ಮರು ಕನ್ನಡಿಯಲ್ಲಿ ನೋಡಿ "ಕತ್ತೆಗಳಾ, ಇದಕ್ಕೆ ನನ್ನ ಕಾರನ್ನು ನನ್ನನ್ನು 
ಬಳಸಿಕೊಳ್ಳುತ್ತಿದ್ದೀರಾ?' ಎಂದು ಗಪ್ಪನೆ ನಿಲ್ಲಿಸಿ "ನಡೀರಿ ಗೆಸ್ಟ್‌ ಹೌಸ್‌ಗೆ ಹೋಗೋಣ' 
ಎಂದು ಹಿಂದಿರುಗಿಯೇ ಬಿಟ್ಟರು. ರಾತ್ರಿ ಹನ್ನೊಂದೂವರೆಯಾಗಿತ್ತು. ಮಹಿಳಾ 
ಲೇಖಕಿಯರನ್ನು ಅವರವರ ಮನೆಗೆ ಬಿಟ್ಟಿದ್ದೂ ಆಯಿತು. ಗೆಸ್ಟ್‌ ಹೌಸಿನ ಬಳಿ ಚಿರಂಜೀವ್‌ 
ಸಿಂಗ್‌ರವರು ಶ್ರದ್ಧೆಯಿಂದ ಅತಿಥಿಗಳ ಕಷ್ಟ ಸುಖ ವಿಚಾರಿಸಲು ಅತಿಥಿ ಗೃಹದಿಂದ 
ಅತಿಥಿಗೃಹಕ್ಕೆ ಅಧಿಕಾರಿಗಳ ಜೊತೆ ಸುತ್ತಾಡುತ್ತಿದ್ದರು. ಮಾರನೆಯ ದಿವಸವೂ ಇದೇ 
ರೀತಿಯ ಸುತ್ತಾಟ. 


ಲಂಕೇಶ್‌ರವರು ಹಾಗೂ ಡಿ.ಆರ್‌. ಹೋದ ಮೇಲೆ ನಮ್ಮ ದುಷ್ಟಕೂಟ 
ನಿಜವಾಗಿಯೂ ಅನಾಥವಾಗತೊಡಗಿತು. ಒಂದು ರೀತಿಯಲ್ಲಿ ಅದು ಸತ್ತೇ ಹೋಯಿತು. 
ಅದನ್ನು ಮತ್ತೆ ಪುನರುಜ್ಜೀವನಗೊಳಿಸಲು ಯಾರೂ ಉತ್ಸಾಹ ತೋರಿಸಲಿಲ್ಲ. ಆದರೆ 
ಕೆ.ಎಂ.ಎಸ್‌. ಅಗ್ರಹಾರ, ಡಾ।। ಶ್ರೀನಿವಾಸ ಗೌಡರು ಹಾಗೂ ಬಸವರಾಜ ಅರಸುರವರು 
ಸೇರಿದಾಗ ಮಾತಾಡಿಕೊಂಡಿದ್ದುಂಟು. ಆದರೆ ಜೀವ ತುಂಬಲು ಹೋಗಲಿಲ್ಲ. ಈ ನಡುವೆ 


ಆಗಾಗ ಶರ್ಮರ ಮನೆಗೆ ಹೋದಾಗ " "ಶ್ರೀನಿವಾಸ್‌ , ಯಾಕಯ್ಯ 
ಕೂದ್ರ ಬಂದಿಲ್ಲ" )' ಎಂದು ವಿಷಾದದಿಂದ ಕೇಳ ಳುತ್ತಿದರು. ನಾನೇನೋ 
ಸಬೂಬು ಹೇಳಿ ಅವರ ಜೊತೆಯಲ್ಲಿ ಡಿಂಕ್ಸ್‌ಗೆ ಭಾಗಿಯಾಗುತ್ತಿದ್ದ. 

ಮೈ ಇದೇ ರೀತಿಯಲ್ಲಿ ಹೋದಾಗ ಜಗತ್ತಿನ ಮಹಾನ್‌ ಪಾಪ್‌ 

ಯಕ "ರೇ ಚಾರ್ಲ್ಸ್‌ ರಾಬಿನ್ಸ್‌'ನ ಕ್ಕಾಸೆಟ್‌ ನನ್ನ ಕೈಯಲ್ಲಿತ್ತು. 
ಅಂದು ಕುಡಿತದ ಮಧ್ಯೆ "ಐ ಕಾಂಟ್‌ ಸ್ಟಾಪ್‌ ಲವಿಂಗ್‌ ಯು' 
ಹಾಡಿನ ಬಗ್ಗೆ ಪ್ರಸ್ತಾಪಿಸಿದ್ದೆ. "ಚಾರ್ಲ್ಸ್‌ ರೇ' ಹುಟ್ಟು ಕುರುಡನಾಗಿ 
ಹೇಗೆ ಸಂಗೀತಕ್ಕಾಗಿಯೇ ಧ್ಯಾನ ಸನಾಗಿ ತನ್ನ Kh ಮಾಧುರ್ಯವನ್ನು ಕ ಕಾವ್ಯಮಯವಾಗಿ 
ಪರಿವರ್ತಿಸಿದ. ಹಕಕ ಅವನಿಗ ಆ ಧ್ವನಿಯೇ ಕಣ್ಣು, ದೃಷ್ಟಿ ಹಾಗೂ ಬದುಕಿನ 
ನಡಿಗೆಯಾಗಿತ್ತು. ನನ್ನ ಮಾತನ್ನು ಕೇಳಿ ಜಾಲ ನಗುತ್ತ ಓಕಆಕಹು ಬಾರಿ ಅವನ 
ಸಂಗೀತವನ್ನು ಕೇಳುವ ಅವಕಾಶ ಸಿಕ್ಕಿದರೂ ಮಿಸ್‌ ಮಾಡಿಕೊಂಡೆ. ಕಾರಣವಿಷ್ಟೆ. 
ಅವನ ಸಂಗೀತಕ್ಕೆ ಬರುತ್ತಿದ್ದ ಜನಸ್ತೋಮದಲ್ಲಿ ನಾನು ಕರಗಿ ಹೋಗುವ ಧೈರ್ಯವಿರಲಿಲ್ಲ 
ಹಾಗೆಯೇ ನನ್ನನ್ನು ಮೊದಲಿನಿಂದಲೂ ಸಂಗೀತಕ್ಕೆ ಅರ್ಪಿಸಿಕೊಂಡವನಲ್ಲ ಎಂದಿದ್ದರು. 
ಹೀಗೆ ಅಂದು ರಾತ್ರಿ ಏನೇನೋ ಮಾತಾಡಿ ಹರಗೆ ಬಂದೆ. ಮತ್ತೆ ಗೇಟಿನ ಬಳಿ 
ಮಾತುಕತೆ. ಹೊರಡುವಾಗ ಪದ್ಮಾ ಮೇಡಂರವರು ತಮ್ಮ ಶಾಲೆಯ ಮಕ್ಕಳ 
ನೋಟ್‌ಬುಕ್‌ಗಳಲ್ಲಿ ತಲ್ಲೀನರಾಗಿ ಹೋಗಿದ್ದರು. 


ಕಳೆದ ಆರು ತಿಂಗಳಿಂದ ಶರ್ಮರ ಮನೆ ಕಡೆ ಹೋಗಿರಲಿಲ್ಲ. ಏಪ್ರಿಲ್‌ ಮೊದಲ 
ವಾರದಲ್ಲಿ ಶಬದ ಮಾತ ಕೊಟ್ಟೆ. ತುಂಬಾ ಸುಸ್ತಾಗಿದ್ದರು. ಒಂದು ಪುಟ್ಟ 
ಡ್ರಿಂಕ್ಸ್‌ ತೆಗೆದುಕೊಂಡು ಹೊರಗೆ ಬಂದೆ. ಅದು ಮಧ್ಯಾಹ್ನದ ಸಮಯ. ಪದ್ಮಾ ಜ್‌ 
ಶಾಲೆಗೆ ಹೋಗಿದ್ದರು. ಎರಡು ದಿನ ಆದ ಮೇಲೆ ಫೋನ್‌ ಮಾಡಿದರು. “ಶ್ರೀನಿವಾಸ್‌ 
ತುಂಬಿ ಬಂದ ಮಾತು ಓದಿದೆ. ಹೆಚ್‌.ಎಸ್‌. ರಾಘವೇಂದ್ರರಾವ್‌ ತುಂಬಾ ಚೆನ್ನಾಗಿ 
ಮುನ್ನುಡಿ ಬರೆದಿದ್ದಾರೆ. ನನಗೆ ಬೇರೆ ಅರ್ಪಿಸಿದ್ದೀಯ. ಎರಡು ಕಡೆ ನನ್ನ ಬಗ್ಗೆ 
ಡ್ಕಾಮೇಜಿಂಗಾಗಿ ಬರೆದು; ಓಕೆ, ಇಟ್‌ ಈಸ್‌ ನೈಸ್‌ ಬುಕ್‌, ಫ್ರೀ ಇದ್ದಾಗ ಬಾ'' ಎಂದು 
ಫೋನಿಟ್ಟರು. 


ಇದಾದ ಒಂದೆರಡು ತಿಂಗಳಾದರೂ ಶರ್ಮರ ಮನೆ ಕಡೆ ಹೋಗಲಾಗಲಿಲ್ಲ. 
ದೂರವಾಣಿಯಲ್ಲಿ ಸಂಪರ್ಕಿಸಲಾಗಲಿಲ್ಲ. ಈ ನಡುವೆ ಕೆ.ಎಂ.ಎಸ್‌. ಮತ್ತು ನಾನು 
ಹೋಗಿ ಬರಬೇಕು ಎಂದು ಎರಡು ಮೂರು ಬಾರಿ ಮಾತಾಡಿಕೊಂಡರೂ 
ಹೋಗಲಾಗಲಿಲ್ಲ. ಒಂದು ದಿನ ಇದಕ್ಕಿದಂತೆ ಸಿಕ್ಕಿದ ವಿಶಾಲ ಮತ್ತು ಸತ್ಯಪ್ರಕಾಶ್‌ರವರು 
ಶರ್ಮರವರಿಗೆ ಆರೋಗ್ಯ ಚೆನ್ನಾಗಿಲ್ಲವಂತೆ, ಕಿಡ್ನಿ ಸಮಸ್ಕೆಯಂತೆ, ಆಸ್ಪತ್ರೆಯಲ್ಲಿ ಲ್ಲಿದಾರಂತೆ 
ಎಂದು ಹೇಳಿದಾಗ ಗಾಬರಿಗೊಂಡೆ. ಮಾರನೆಯ ದಿನ ಶರ್ಮರ ಮನೆಗೆ ಫೋನ್‌ 
ಮಾಡಿದೆ. ನಟರಾಜ್‌ ತೆಗೆದುಕೊಂಡರು. ಶರ್ಮರ ಆರೋಗ್ಯ ವಿಚಾರಿಸಿದೆ. ಅಷ್ಟು 
ಚೆನ್ನಾಗಿಲ್ಲ, ಮನೆಗೆ ಬಂದಿದ್ದಾರೆ ಎಂದರು. ರಾತ್ರಿ ಏಳೂವರೆ ಸುಮಾರಿಗೆ ಹೋದೆ. 


ನಟರಾಜ್‌ ಬಂದು ಬಾಗಿಲು ತೆಗೆದರು. “ಹೇಗಿದ್ದೀರಿ? 
ಬರೋಡದಿಂದ ಯಾವಾಗ ಬಂದಿರಿ?” ಎಂದೆ. ಒಂದು 
ವಾರವಾಯಿತು. “ಶೂದ್ರ, ಅಪ್ಪ ಅವರು ಬಾತ್‌ರೂಂನಲ್ಲಿದಾರೆ, 
ಬರ್ತಾರೆ ಕೂತುಕೊಳ್ಳಿ” ಎಂದರು. ಹಾಗೆಯೇ ಇತ್ತೀಚೆಗೆ 
ಅಮೇರಿಕಾದಲ್ಲಿ ತಮ್ಮ ಚಿತ್ರಕಲಾ ಪ್ರದರ್ಶನದ ಕ್ಕಾಟ್‌ಲಾಗ್‌ 
ಕೊಟ್ಟರು. ಅತ್ಯಂತ ಚೆನ್ನಾಗಿ: ಮುದ್ರಿಸಿದ ಕಾಟ್‌ ಲಾಗ್‌. 
ನಟರಾಜಶರ್ಮ ಅವರು ಈಗಾಗಲೇ ತುಂಬ ಹೆಸರು ಮಾಡಿರುವ ಕಲಾವಿದ. ಬರೋಡಾದ 
ಕಲಾ ಶಾಲೆಯಲ್ಲಿ ಅಧ್ಯಾಪಕರಾಗಿರುವಂಥವರು. ಅವರ ಶ್ರೀಮತಿ ಗಾರ್ಗಿಯವರು ಕೂಡ. 
ಹೀಗೆ ತುಂಬ ಸಮಯ ಮಾತಾಡಿಕೊಂಡಿದೆವು. 


ರಾಮಚಂದ್ರಶರ್ಮರವರು, ಬಾತ್‌ರೂಂನಿಂದ ಬಂದರು. ಗುಬ್ಬಚ್ಚಿಯ ರೀತಿಯಲ್ಲಿ 
ಆಗಿಹೋಗಿದರು. ಆದರೆ ನನ್ನನ್ನು ನೋಡಿ ಮಾಮೂಲಿ ಎತ್ತರದ ಧ್ವನಿಯಲ್ಲಿ 
“ಹೆ ಗಿದೀಯಾ” 7” ಎಂದು ಕೇಳಿದರು. ನಾನು ಅವರ ಬಳಿ ಹೋದೆ. “ಸಾಕೋ ಶ್ರೀನಿವಾಸ 
ಈ ಜೀವನ. ಎಂದೂ ನಾನು ಈ ರೀತಿಯಲ್ಲಿ ಎದುರಿಸಿದವನಲ್ಲ. ಬಾತ್‌ರೂಂಗೆ 
ಹೋಗಬೇಕೆನ್ನಿಸುತ್ತೆ. ಹೋಗಲಾಗುವುದಿಲ್ಲ. ಹದಿನೈದು ಇಪ್ಪತ್ತು ನಿಮಿಷ ಒದ್ದಾಡಿದರೂ 
ಹೋಗಲಾಗುವುದಿಲ್ಲ” ಎಂದರು. ಅಲ್ಲಿಯೇ ಅಂಗಳದಲ್ಲಿದ್ದ ಡೈನಿಂಗ್‌ ಟೇಬಲ್‌ನ 
ಕುರ್ಚಿಯಲ್ಲಿ ಕೂತರು. ಆ ಟೇಬಲ್‌ನಲ್ಲಿ ಲೆಕ್ಕವಿಲ್ಲದಷ್ಟು ಬಾರಿ ಕೂತು ಮಾತುಕತೆ 
ನಡೆದಿದೆ. ಶರ್ಮರವರ ಅಳಿಯ ನಂದಗೋಪಾಲ್‌ ಬಂದರು. ಮಾಯಾಶರ್ಮ ಗಂಡ. 
ಕ್ರಿ. ಕನ್ನಡವನ್ನು ಆತ್ಮೀಯವಾಗಿ ಕಲಿತು ಈ ಸಂಸ್ಕೃತಿಗೆ 
ಸತ €ಚಿಗೆ ಮಗನಂತೆ ಶರ್ಮರನ್ನು ನೋಡಿಕೊಂಡವರು. 
ನಂದಗೋಪಾಲ್‌ ಶರ್ಮರಿಗೆ ಟೂತ್‌ಪೇ ಸ್ಟ್‌ ತರಲು ಹೋಗಿದವರು, ತಂದುಕೊಟ್ಟರು. 
ಅದು ಅವರ ಬ್ರಾಂಡ್‌ ಡಿ ಮುನಿಸಿನಿಂದ ಕೂಗಾಡಿದರು. ನಂದಗೋಪಾ 
ಗು ಬ ಎಂದರು. "ಇಟ್‌ ಈಸ್‌ ಆಲ್‌ ರೈಟ್‌' ಎಂದರು. ನನಗೆ ತ 
ತಡೆಯಲಾಗಲಿಲ್ಲ, "ನಿಮ್ಮ ರೋಫ್‌ ಇನ್ನೂ ಹಾಗೆಯೇ ಇದೆ' ಎಂದೆ. "ಏನ್‌ ರೋಫೋ, 


ಏನೋ ತುಂಬ ಸುಸ್ತಾಗಿದ್ದೇನೆ. ಪಗ ಒಂಡು ದಿಷಪಸವ NL ಇರಲಿಲ್ಲ. ಈಗ 
ಉಮೊ ಮೆ 450 ಕ್ಕೂ ದ ಇರುತ್ತದೆ. ಮತ್ತೆ ಅಷ್ಟೇ ವಿರುದ್ದದಿಕ್ಕಿನ ನಲಿ ಕಿಲ ಕ್ಕೆ ಬಂದಿರುತ್ತದೆ. 
ಸ್‌ 


I 
ಕೈಯಿಟ್ಟು, "ಸರ್‌, ಇವೆಲ್ಲವನ್ನು ಸಾವಿರ ವರ್ಷಕ್ಕಾಗುವಷ್ಟು ಅನುಭವಿಸಿದ್ದೀರಿ. ಸರಿ 
ಕಲ (ee) ad ಓಳು 
5 CC ಸ ಹ 
ಹೋಗದೆ. ಮತ್ತೆ ಬರ್ತೀನಿ ಧೈರ್ಯವಾಗಿರಿ ಎಂದೆ. ಶ್ರೀನಿವಾಸ್‌, ಸಾರಿ ದ್ರಿಂಕ್ಸ್‌ 


ಅನ್ನೆ 


ಕೊಡದೆ ಕಳುಹಿಸಿದ್ದೇನೆ” ಎಂದರು. ನಾನು ನಗುತ್ತ, “ಹೌದಲ್ಲವೆ, 
ಮೊದಲನೆಯ ಬಾರಿಗೆ ನಿಮ್ಮ ಮನೆಯಲ್ಲಿ ಡ್ರಿಂಕ್ಸ್‌ ತೆಗೆದುಕೊಳ್ಳದೆ 
ಹೊರಗೆ ಹೋಗುತ್ತಿರುವುದು?'' ಎಂದು ಅವರ ತಲೆಯನ್ನು 
ಅಪ್ಪಿಕೊಂಡು ನನ್ನೆಡೆಗೆ ಒತ್ತಿಕೊಂಡೆ. ಹೊರಟೆ. ಪದ್ಮಾ ಮೇಡಂ 
ಅವರು ವಿಷಾದದಿಂದ ನಿಂತಿದ್ದರು. ಹಿಂದೆಯೇ ಬಂದ ನಟರಾಜ್‌ 
“ಶೂದ್ರ, ಕ್ಯಾಟಲಾಗ್‌ ಬರೋಡದಿಂದ ತರಿಸಿ ಕೊಡುವೆ” 
ಎಂದರು. ನಾನು “ಆಗಲಿ'”' ಎಂದು ಹೊರಟೆ. ನನ್ನ ಹಿಂದೆಯೇ ಬಂದರು 
ನಂದಗೋಪಾಲ್‌. ಗೇಟಿನ ಬಳಿ ನಿಂತು ಸ್ವಲ್ಪ ಸಮಯ ಮಾತಾಡಿಕೊಂಡಿದ್ದೆವು. 
“ಡಾಕ್ಟರ್‌, ಏನು ಹೇಳಿದರು ನಂದಗೋಪಾಲ್‌' ಎಂದೆ. “ತುಂಬ ಕ್ರಿಟಿಕಲ್ಲಾಗಿದೆ. 
ಇನ್ನು ಹತ್ತು ಹನ್ನೆರಡು ದಿನ ಬದುಕಿರಬಹುದು ಎಂದಿದ್ದಾರೆ” ಎಂದರು. ಹಾಗೆ ಹೇಳುವಾಗ 
ನಂದಗೋಪಾಲ್‌ರವರ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಸಮಾಧಾನ ಮಾಡಿ ಮನೆಗೆ 
ಬಂದೆ. 


ಮನೆಯಲ್ಲಿ ಯಾರಿಗೂ ಏನನ್ನೂ ಹೇಳಲಿಲ್ಲ. ಯಾಕೆಂದರೆ ಶರ್ಮರವರು ನಮ್ಮ 
ಮನೆಯ ಮಂದಿಗೆಲ್ಲ ಎಷ್ಟೋ ವರ್ಷಗಳಿಂದ ಚೆನ್ನಾಗಿ ಗೊತ್ತಿದ್ದವರು. ಮಲಗಿದಾಗ 
ಕಣುಂಬ ರಾಮಚಂದ್ರಶರ್ಮ, ಲಂಕೇಶ್‌ ಹಾಗೂ ಡಿ.ಆರ್‌. ನಾಗರಾಜ್‌ 
ತುಂಬಿಕೊಂಡಿದ್ದರು. ಹಾಗೆಯೇ ನನಗೆ ಗೊತ್ತಿಲ್ಲದಂತೆಯೇ "ಚಾರ್ಲ್ಸ್‌ ರಾಬಿನ್‌ಸನ್‌ 
ರೇ' ನೆನಪಿಗೆ ಬಂದ. ಆ ಮಹಾನ್‌ ಪಾಪ್‌ ಗಾಯಕನ "ಐ ಕಾಂಟ್‌ ಸ್ಟಾಪ್‌ ಲವಿಂಗ್‌ 
ಯು' ಹಾಡಿನ ಧ್ವನಿ ನನ್ನ ಮನಸ್ಸನ್ನು ತುಂಬ ಆವರಿಸಿಕೊಂಡಿತ್ತು. ಹಾಗೆಯೇ ಅವನ 
ತಾಯಿ ತನ್ನ ಮಗ ಅಂಧನಾಗುತ್ತಿದ್ದಾನೆ ಎಂಬುದನ್ನು ಅರಿತು ಒದ್ದಾಡುತ್ತಿದ್ದಾಗ ಆ ಪುಟ್ಟ 
ಹುಡುಗ "ರಾಬಿನ್ಸ್‌ ರೇ' ಅಮ್ಮನನ್ನು ಅಪ್ಪಿಕೊಂಡು “ನಾನು ಕುರುಡ ಎಂದು 
ಭಯಪಡಬೇಡ, ನನ್ನ ಧ್ವನಿಯ ಮೂಲಕ ಸಾವಿರ ಕಣ್ಣುಗಳನ್ನು ಸೃಷ್ಟಿಸುತ್ತೇನೆ. ಅಮ್ಮ 


ಕೊನೆಗೂ ಬದುಕೇ ಮುಖ್ಯವಲ್ಲವಾ 7” ಎಂದಾಗ ಆಕೆ ರೋಮಾಂಚಿತಳಾಗಿರುತ್ತಾಳೆ. 
ಹೀಗೆ ಏನೇನೋ ನೆನಪುಗಳ ಮಧ್ಯೆ ಯಾವಾಗಲೋ ನಿದ್ದೆ ಬಂದಿತು. 


ಇದಾದ ನಂತರ ನಾಲ್ಕೈದು ದಿನಗಳು ಕಳೆದಿರಬಹುದು. ಬೆಳಿಗ್ಗೆ 8.30 ಯ 
ಸಮಯಕ್ಕೆ ದೂರವಾಣಿ ಕರೆ ಬಂತು. ಶರ್ಮರು ಕಾಲವಶರಾಗಿದ್ದರು. ಕೆ.ಎಂ.ಎಸ್‌.ರವರಿಗೆ 
ತಿಳಿಸಿದೆ. ಅಷ್ಟರಲ್ಲಿ ಅವರಿಗೂ ವಿಷಯ ಗೊತ್ತಾಗಿತ್ತು. ಯಾರ್ಯಾರಿಗೋ ತಿಳಿಸಿದೆ. ಕೊನೆಗೆ 
ಕೆ.ಎಂ.ಎಸ್‌.ರವರನ್ನು ಕರೆದುಕೊಂಡು ಹೋದೆ. ನಾವು ಯಾವಾಗಲೂ ಕೂತು ಡ್ರಿಂಕ್ಸ್‌ 
ತೆಗೆದುಕೊಳ್ಳುತ್ತಿದ್ದ ಡೈನಿಂಗ್‌ ಟೇಬಲನ್ನು ತೆಗೆದು ಅಲ್ಲಿ ಶರ್ಮರನ್ನು ಅಂತಿಮ ದರ್ಶನಕ್ಕಾಗಿ 
ಮಲಗಿಸಿದ್ದರು. ಮೂರು ಸುತ್ತು ಪ್ರದಕ್ಷಿಣೆ ಹಾಕಿ ಕಾಲಿಗೆ ನಮಸ್ಕರಿಸಿದೆ. ಕೆ.ಎಂ.ಎಸ್‌.ರವರು 
ನಮಸ್ಕರಿಸಿದರು. ಹೊರಗೆ ಬಂದೆವು. ಯಾರ್ಕಾರೋ ಬರತೊಡಗಿದರು. ಗಿರೀಶ್‌ 
ಕಾರ್ನಾಡ್‌, ಜಿ.ಕೆ. ಗೋವಿಂದರಾವ್‌, ಕೆ.ಎಂ.ಎಸ್‌. ಮತ್ತು ನಾನು ಮಾತಾಡುತ್ತಾ 
ನಿಂತಿದ್ದೆವು. ಹೀಗೆ ಮಾತಾಡುತ್ತಿರುವಾಗ ವಿವಿಧ ಟಿವಿ ಚಾನೆಲ್‌ರವರು ತಮಗೆ 


16 


ಮಾಮಿ 
CS 


ಬೇಕಾದವರನ್ನು ಕರೆದು ಮಾತಾನಾಡಿಸಿ ರೆಕಾರ್ಡ್‌ 
ಮಾಡಿಕೊಳ್ಳುತ್ತಿದ್ದರು. ನಾವು ಶರ್ಮರ ವೈವಿಧ್ಯಮಯ ಬದುಕಿನ 
ಕ್ಷಣಗಳನ್ನು ನೆನಪು ಮಾಡಿಕೊಳ್ಳುತ್ತಿದ್ದೆವು. ಹೀಗೆ ನೆನಪು 
ಮಾಡಿಕೊಳ್ಳುವಾಗ ನಾವು ನಕ್ಕಿದ್ದುಂಟು. ಇಬ್ಬರು ಮೂವರು ನನ್ನನ್ನು 
ಕೇಳಿದರು. ನೀವು ಶರ್ಮರ ಅಂತಿಮ ದರ್ಶನದ ಸಮಯದಲ್ಲಿ 
ನಗುತ್ತ ಹರಟೆ ಕೊಚ್ಚುತ್ತಿದ್ದಿರಿ ಎಂಬುದನ್ನು ನಾವು ಟಿವಿಯಲ್ಲಿ 
ನೋಡಿದೆವು ಎಂದರು. ನಾನು ಅವರಿಗೆ ಏನು ಉತ್ತರ ಕೊಡಬೇಕೊ ಗೊತ್ತಾಗಲಿಲ್ಲ. 
ನಕ್ಕು ಸುಮ್ಮನಾದೆ. ಇದೇ ರೀತಿಯ ಸಮಸ್ಯೆಯನ್ನು ಕೆ.ಎಂ.ಎಸ್‌. ಮತ್ತು ನಾನು ಹಿಂದೆ 
ಎದುರಿಸಿದ್ದೆವು. ದೂರದರ್ಶನಕ್ಕೆ ತ.ಸು. ಶಾಮರಾಯರನ್ನು ಮೈಸೂರಿನ ಕುಕ್ಕರ ಹಳ್ಳಿಯ 
ಕೆರೆ ಮೇಲೆ ಕೂರಿಸಿ ಸಂದರ್ಶನ ತೆಗೆದುಕೊಂಡಿದ್ದೆವು. ಏರಿಯ ಮೇಲೆ ಕೂತಾಗ ಇಳಿಜಾರು 
ಇದ್ದುದರಿಂದ ನಾವು ವಿಧಿ ಇಲ್ಲದೆ ಕಾಲುಗಳನ್ನು ಇಳಿಜಾರಿಗೆ ಬಿಟ್ಟು ಮಾತಿನಲ್ಲಿ ತೊಡಗಿದ್ದೆವು. 
ತ.ಸು. ಶಾಮರಾಯರು ತಮ್ಮ ಇಳಿವಯಸ್ಸಿನಲ್ಲಿಯೂ ತುಂಬ ಚೆನ್ನಾಗಿ ಮಾತಾಡಿದ್ದರು. 
ಸುಮಾರು ಮುಕ್ಕಾಲು ಗಂಟೆ ಏನೇನೋ ಮಾತಾಡಿದ್ದೆವ. ಕಾರ್ಯಕ್ರಮ ಚೆನ್ನಾಗಿ ಬಂದಿತ್ತು. 
ಮೂರು ನಾಲ್ಕು ಬಾರಿ ದೂರದರ್ಶನದವರು ಅದನ್ನು ಪ್ರಸಾರ ಮಾಡಿದರು. ಕೆಲವು 
ಮಂದಿ ಕೇಳಿದರು ನೀವು ಕಾಲು ಇಳಿಬಿಟ್ಟು ಕೂರಬಾರದಾಗಿತ್ತು, ಅದು ಅಹಂಕಾರದ 
ಸಂಕೇತ ಎಂದು. ಏನೆಂದು ಉತ್ತರ ಕೊಡುವುದು. ನಗು ಮಿಶ್ರಿತ ಮೌನ ಎಂಥ ಅದ್ಭುತ 


ಅಸ! 
ಇಂ 


ವಿಷಯ ತಿಳಿದು ಶರ್ಮರ ಅಭಿಮಾನಿಗಳು ಪ್ರೊ.ಜಿ.ಎಸ್‌.ಎಸ್‌. ರವರಂಥ 
ಹೆಚ್‌.ಎಸ್‌. ವೆಂಕಟೇಶ್‌ ಮೂರ್ತಿಯವರಂಥ ಹಿರಿಯ ಕವಿಗಳು ಬಂದು ಹೋಗುತ್ತಿದ್ದರು. 
ನಾವು ಯಾರ್ಯಾರಿಗೋ ಮದ್ಯಾಹ್ನ ಮೂರು ಗಂಟೆಗೆ ವಿಲ್ಲನ್‌ ಗಾರ್ಡನ್‌ ಶವಾಗಾರಕ್ಕೆ 
ಕರೆದೊಯ್ಯಲಾಗುವುದು ಎಂದು ತಿಳಿಸಿದ್ದೆವು. ನಾವು ವಾಪಸ್ಸು ಮನೆಗೆ ಬಂದು ಮತ್ತೆ 
ಮೂರು ಘಂಟೆಗೆ ಶರ್ಮರ ಮನೆಯ ಬಳಿ ಹೋದೆವು. ವಿಲ್ಲನ್‌ ಗಾರ್ಡನ್‌ ಶವಾಗಾರದ 
ಬದಲು ಬನಶಂಕರಿಯ ಶವಾಗಾರ ವ್ಯವಸ್ಥೆ ಮಾಡಿದ್ದರು. ಮೂರುವರೆಗೆ ಶರ್ಮರನ್ನು 
ಶವಾಗಾರಕ್ಕೆ ಸಾಗಿಸುವಾಗ ಯಾವುದೇ ರೀತಿಯ ಆಚಾರಗಳನ್ನು ಆಚರಿಸಲಿಲ್ಲ, ಬೆಳಿಗೆಯೂ 
ಅಷ್ಟೇ ಟಿವಿ ಚಾನೆಲ್‌ಗೆ ಶರ್ಮರ ಅಂತಿಮ ಫೋಟೊ ತೆಗೆಯಲು ಅವಕಾಶ ಕೊಡಲಿಲ್ಲ. 
ಹೊರಗೆ ಶರ್ಮರ ಭಾವಚಿತ್ರವನ್ನಿಡಲಾಗಿತ್ತು. ಶರ್ಮರ ಜೊತೆಯಲ್ಲಿ ಕೆಲಸ ಮಾಡಿದ 
ವಯೋವೃದ್ಧರೊಬ್ಬರು ಕಪ್ಪು ಕನ್ನಡಕ ಧರಿಸಿ ಆ ಕಡೆ ಈ ಕಡೆ ಮತ್ತೆ ಮತ್ತೆ ಶರ್ಮರ 
ಭಾವಚಿತ್ರವನ್ನು ತದೇಕದೃಷ್ಟಿಯಿಂದ ನೋಡುತ್ತಿದ್ದರು. ಇತ್ತೀಚೆಗೆ ಅವರು ಕಾಲವಾದರಂತೆ. 
ಇಷ್ಟೆಲ್ಲ ಬರೆದು ಶರ್ಮರ ಬದುಕಿದ ತೀವ್ರತೆಗೆ ನಮಸ್ಕರಿಸುವೆ. ಹಾಗೆಯೇ ಅವರು 
ಆಕಾಶವಾಣಿಯಲ್ಲಿ ಮಾತಾಡಿದ "ನಾನೇಕೆ ಬರೆಯುತ್ತೇನೆ' ಎನ್ನುವಲ್ಲಿ “ನಂಬಿಕೆಗಳ ಅಗತ್ಯ 
ಕಾಣದೇ ಬದುಕುತ್ತಿರುವ ಪ್ರಾಣಿ ನಾನು. ದೈವಶ್ರದ್ದೆಯಿರುವವರ ನಾಳಿನ ಚಿಂತೆಗೆ ಒಂದು 
ಕೆಂಪಂಚಿರುತ್ತದೆ. ನಾಳಿನ ನನ್ನ ಚಿಂತೆಗೆ ಇರುವುದು ಕೇವಲ ಕಪ್ಪಂಚು. ಆದ್ದರಿಂದಲೇ 


77 


ಬನಶಂಕರಿಯ ಶವಾಗಾರಕ್ಕೆ ಹೋದಾಗ ನಾಲ್ಕು 
ಗಂಟೆಯಾಗಿತ್ತು ಅಲ್ಲಿಯ ವಾತಾವರಣ ಅತ್ವಂತ ನಿರ್ಮಲವಾಗಿತ್ತು 
ಒಂದರ್ಧ ಗಂಟೆ ಬರೋಡಾದಿಂದ ಬರುವ ನಟರಾಜ್‌ರವರ 
ಪತ್ತಿ ಗಾರ್ಗಿಯವರಿಗೆ ಕಾಯಬೇಕಾಯಿತು. ನಾವು ಗಿರೀಶ್‌ ಕಾರ್ನಾಡ್‌, ಕಿ.ರಂ. 
ನಾಗರಾಜ್‌, ಕೆ. ಮರುಳಸಿದ್ದಪ್ಪ, ಸಂಚಯದ ಪ್ರಹ್ಲಾದ್‌ ಹಾಗೂ ನಾನು ಹೊರಗೆ 
ನಿಂತು ಮಾತಾಡುತ್ತಿದ್ದೆವು. ಸರ್ಕಾರದ ಪರವಾಗಿ ವಾರ್ತಾ ಇಲಾಖೆಯ ಮಮತಾರವರು 
ಎಲ್ಲ ವ್ಯವಸ್ಥೆ ಮಾಡಿ ಹೋಗಿದ್ದರು. ನಾಲ್ಕೂವರೆಗೆ ಗಾರ್ಗಿಯವರು ಬಂದರು. ಬೇರೆ 
ವಾನಹಗಳಲ್ಲಿ ಬಂದ ಶವಗಳಿಗೆ ಏನೇನೋ ಅಂತಿಮ ಶಾಸ್ತ್ರಗಳನ್ನು ನೇರವೇರಿಸುತ್ತಿದ್ದರು. 
ನಾನು ಮತ್ತು ಶರ್ಮರ ಹಿರಿಯ ಅಳಿಯ ಹೋಗಿ ಅಲ್ಲಿಯ ವ್ಯವಸೆಯನ್ನು ನೋಡಿಕೊಳ್ಳುತ್ತಿದ್ದ 
ಹುಡುಗಿಯನ್ನು ಕೇಳಿದೆವು. ಯಾವ ಶವಾ ಚಿತೆಯೆಂದು. ಆಕೆ ತೋರಿಸಿ “ರಿಚುಯೆಲ್ಲೆಲ್ಲ 
ಆಯಿತಾ?” ಎಂದು ಕೇಳಿದಳು. ಶರ್ಮರ ಅಳಿಯ ನನ್ನನ್ನು ನನ್ನ ಮುಖ ನೋಡಿದರು. 
ನಾನು ಆಕೆಗೆ “ಎಲ್ಲ ರಿಚುಯಲ್ಸ್‌ ಮನಸಿನಲ್ಲಿಯೇ ಆಗಿದೆ” ಎಂದೆ. ಆಕೆ ನಮ್ಮ ಮುಖವನ್ನೇ 
ಪೆಚ್ಚಾಗಿ ನೋಡಿದಳು. 

ಶರ್ಮರನ್ನು ಚಿತೆಯ ತೊಟ್ಟಿಲ ಮೇಲೆ ಮಲಗಿಸಿದರು. ಶರ್ಮರವರ ಕುಟುಂಬದವ 
ಅವರ ಹಣೆಗೆ ಮುತ್ತು ಕೊಡುತ್ತಿದ್ದರು. ಕೊನೆಗೆ ಈ ಜೀವನಪ್ರೇಮಿ ಲಕ್ಷಗಟ್ಟಲೆ ಸಿಗರೇಟು 
ಸುಟ್ಟ ಶರ್ಮರು ಅಗ್ನಿಯಲ್ಲಿ ಭಸ್ಮವಾದರು. ನನ್ನ ಮನಸ್ಸಿನ ತುಂಬ "ಸಲ್ಯೂಟ್‌ ಟು 
ರೈಟಿಂಗ್‌... ಸೆಲ್ಯೂಟ್‌ ಟು ಕ್ರಿಕೆಟ್‌'' ಎಂಬ ಧ್ವನಿ ಮನಸ್ಸಿನ ತುಂಬ ಕಾವ್ಯಮಯವಾಗಿ 
ಆಲಾಪನೆಗೊಳ್ಳುತ್ತಿತ್ತು. 


30-08-2005 


ಶೂದ್ರ ಪ್ರಕಾಶನ : 
ಶೂದ್ರ ಶ್ರೀನಿವಾಸ್‌ರವರ ಎರಡು ನಾಟಕಗಳು 
ಬದುಕಿಗೊಂದು ಮಾತಿದ್ದರೆ 
ಬೆಲೆ : ರೂ. 80.00 


ತುಂಬಿ ಬಂದ ಮಾತು 


(21 ದೀರ್ಥ ಪತ್ರಗಳು) 
ಬೆಲೆ : ರೂ. 100.00 


NN 
ಈಗ ಕಂಡ ಪುಸ್ತಕಗಳು 


ಕ್ಯಾಮೆರಾ ಕಣ್ಣು (ಸಮಗ್ರ ಕಾವ್ಳ ಬಿ.ಆರ್‌. ಲಕ್ಷ್ಮಣರಾವ್‌, ಸಿ.ವಿ.ಜಿ. ಪ್ರಕಾಶನ, 
ನಂ. 70, 2ನೇ ಮೈನ್‌, ಜಬ್ಬಾರ್‌ ಬ್ಲಾಕ್‌, ವೈಯಾಲಿಕಾವಲ್‌, ಬೆಂಗಳೂರು - 560 
003. ಬೆಲೆ: 600-00 

ಬಿ. ಆರ್‌. ಲಕ್ಷ್ಮಣರಾವ್‌, ಕಾವ್ಯ ರಚನೆಯನ್ನು ಪ್ರಮುಖವಾಗಿ ತೆಗೆದುಕೊಂಡವರು. 
ಅದರಲ್ಲಿ ನಾನಾ ರೀತಿಯ ಪ್ರಯೋಗಕ್ಕೆ ತಮ್ಮನ್ನು ಮುಖಾಮುಖಿಯಾಗಿಸಿಕೊಂಡವರು. 
ಗೋಪಿ ಮತ್ತು ಗಾಂಡಲೀನ (1971) ದಿಂದ ಇವಳು ನದಿಯಲ್ಲ (2003) ಕವನ 
ಸಂಕಲನದವರೆಗಿನ ಕವನಗಳನ್ನು ಇಲ್ಲಿ ಕಾಣಬಹುದು. ಅಧ್ಯಯನದ ದೃಷ್ಟಿಯಿಂದ ಹಾಗೂ 
ಲಕ್ಷ್ಮಣರಾವ್‌ರವರಂಥ ಮುಖ್ಯ ಕವಿಯ ಬೆಳವಣಿಗೆಯನ್ನು ಅರಿಯಲು ಈ ಸಮಗ್ರ 
ಕಾವ್ಯ ಅನುಕೂಲವಾಗುವುದು. 


ಧರೆ ಮೇಲೆ ಉರಿ ಪಾದ (ವಿತೆಗಳು) - ಕೃಷ್ಣಮೂರ್ತಿ ಬಿಳಿಗೆರೆ, ನಮ್ಮ 
ಪ್ರಕಾಶನ, ಬಿಳಿಗೆರೆ, ತಿಪಟೂರು ತಾಲ್ಲೂಕು, ತುಮಕೂರು ಜ್‌... 
ಬೆಲೆ ರೂ. 40.00 

ಕೃಷ್ಣಮೂರ್ತಿ ಬಿಳಿಗೆರೆಯವರ ಹವ್ಯಾಸಗಳು ನೂರಾರು ಅದರಲ್ಲಿ ಕಾವ್ಕಾಭ್ಯಾಸ ಮತ್ತು 
ರಚನೆ ಕೂಡ ಪ್ರಮುಖವಾದದ್ದು. ಇದರ ಜೊತೆಗೆ ನಮ್ಮ ಪ್ರಕಾಶನದ ಮೂಲಕ ಅತ್ಯುತ್ತಮ 
ಕೆಲಸವನ್ನು ಮಾಡುತ್ತಿರುವ ಗೆಳೆಯರ ಗುಂಪನ್ನು ತಮ್ಮ ಬೆನ್ನಿಗೆ ಕಟ್ಟಿಕೊಂಡಿದ್ದಾರೆ. ಇಲ್ಲಿ 
ಸಂಸ್ಕೃತಿ, ಸಾಹಿತ್ಯ ಹಾಗೂ ಸಾಮಾಜಿಕ ಚಳುವಳಿ ಎಲ್ಲವೂ ಸೇರಿರುತ್ತದೆ. ಈ ಸಂಕಲನದಲ್ಲಿ 
57 ಕವಿತೆಗಳಿವೆ. ಮೊಗಳ್ಳಿ ಮತ್ತು ಎಸ್‌.ಜಿ. ಸಿದ್ದರಾಮಯ್ಯನವರ ಕಾವ್ಯದ ಮಾತಿದೆ. 


ಧರೆಗೆ ದೊಡ್ಡವರು (ಅವಿಭಾಜಿತ ಮೈಸೂರು ಜಿಲ್ಲೆಯ ಆದಿ ಕರ್ನಾಟಕರು) - 
ಡಾ!।। ಸುಭಾಷ್‌ ಭರಣಿ, ದ್ರಾವಿಡ್‌ ಪಬ್ಲಿಕೇಷನ್ಸ್‌, ಲುಂಬಿನಿ, ನಂ. 6, ಬ್ಲಾಕ್‌ ನಂ. 
21, ಎಸ್‌.ಬಿ.ಎಂ. ಕಾಲೋನಿ, ಶ್ರೀರಾಂಪುರ 2ನೇ ಹಂತ, ಮೈಸೂರು 23. ಬೆಲೆ ರೂ. 
100-00 

ಡಾ! ಸುಭಾಷ್‌ ಭರಣೆಯವರು ಅತ್ಯಂತ ಸೂಕ್ಷ್ಮ ಮನಸ್ಸಿನ ಪೋಲಿಸ್‌ ಅಧಿಕಾರಿ. ಈ 
ಇಲಾಖೆಯಲ್ಲಿ ಉನ್ನತ ಸ್ಥಾನದಲ್ಲಿದ್ದರೂ ಸಾಹಿತ್ಯ ಸಂಸ್ಕೃತಿ ಹಾಗೂ ಸಮಾಜ 
ಅಧ್ಯಯನದ ಕಾಳಜಿಗಳನ್ನು ತುಂಬಿಕೊಂಡವರು. ಪ್ರಸ್ತುತ ಕೃತಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯ 
ಡಿ.ಲಿಟ್‌ ಪದವಿಗಾಗಿ ಸಲ್ಲಿಸಿದ ಮಹಾಪ್ರಬಂಧ. ಅಧ್ಯಯನದ ದೃಷ್ಟಿಯಿಂದ ಮಹತ್ವಪೂರ್ಣ 
ಕೃತಿ. 

ನನ್ನ ಜನಗಳು ಮತ್ತು ಇತರ ಕವಿತೆಗಳು (ಸಮಗ್ರ ಕಾವ ಡಾ|| ಸಿದ್ಧಲಿಂಗಯ್ಯ, 


ಹಾ ಾಾಸಾಸಸಾಘಾಪಾಘಾಪಾಸಸಾಘಾ ಪಾಪಾರಾಾರ್ಪಾಕ 


ಕ್ರಾಂತಿಸಿರಿ ಪ್ರಕಾಶನ, ಬೆಳದಿಂಗಳು, ನಂ. 282, 1ನೇ ಮೈನ್‌, 6ನೇ ಕಾಸ್‌, ನಾಗರಭಾವಿ 
2ನೇ ಹಂತ 9ನೇ ಬ್ಲಾಕ್‌ ಬೆಂಗಳೂರು 72. ಬೆಲೆ ರೂ. 180.00 

ಡಾ! ಸಿದ್ಧಲಿಂಗಯ್ಯ ನವರು ನಮ್ಮ ಮುಖ್ಯ ಕವಿಗಳಲ್ಲಿ ಒಬ್ಬರು. ಅದರಲ್ಲೂ ಸಾಂಸ್ಕೃ ತಿಕವಾಗಿ 
ಮಹತ್ವಪೂರ್ಣ ಕವಿ. ಯಾಕೆಂದರೆ ಒಟ್ಟು ದಲಿತ ರ್‌ ಆಕಾರ ಪಡೆದಿದ್ದ ಅವರ 
ಹೊಲೆಮಾದಿಗರ ಹಾಡು ಕವನಸಂಕಲನದ ಮೂಲಕ. ಇದರಿಂದ ಎಷ್ಟೊಂದು ವಿವಿಧ 
ಮನಸ್ಸುಗಳು ಸಾಹಿತ್ಯಿಕವಾಗಿ, ರಾಜಕೀಯವಾಗಿ ಬೆಳಕಿಗೆ ಬಂದವು ಎಂಬುದು ಮುಖ್ಯ. 

ಇದನ್ನು ಪ್ರಸಿ ಸಿದ್ದ ಕತೆಗಾರ ಕೇಶವರೆಡ್ಡಿ ಹಂದ್ರಾಳ ರವರು ತಮ್ಮ ಕ್ರಾಂತಿಸಿರಿ ಪ್ರಕಾಶನದಿಂದ 
ಪ್ರಕಟಿಸಿದ್ದಾರೆ. 


ಜೀವಲೋಕದ ಕಿಂದರಿಜೋಗಿ (ಲೇಖನಗಳು) - ಸಿ. ಯತಿರಾಜು ಪ್ರಕಾಶಕರು 
; ತುಮಕೂರು ವಿಜ್ಞಾನ ಕೇಂದ್ರ, ಮತ್ತು ಬೆಳಗಾವಿ ವಿಜ್ಞಾನ ಕೇಂದ್ರ 

ಬೆಲೆ - ಸೂಚಿಸಿಲ್ಲ. 

ಸಿ. ಯತಿರಾಜುರವರು ನಮ್ಮ ಸಂದರ್ಭದ ಪರಿಸರ ಚಳುವಳಿಯ ಪ್ರಮುಖ ವ್ಯಕ್ತಿ. 
ತುಮಕೂರಿನಲ್ಲಿ ಇತಿಹಾಸದ ಅಧ್ಯಾಪಕರಾಗಿ ಒಟ್ಟು ಪರಿಸರ ಚಳುವಳಿಯನ್ನು ತಪಸ್ಸಿನ 
ರೀತಿಯಲ್ಲಿ ತೆಗೆದುಕೊಂಡವರು. ಇದರ ಜೊತೆಗೆ ಉತ್ತಮ ಲೇಖಕರು. ಅಧ್ಯಯನ 
ಹಾಗೂ ಹೋರಾಟವನ್ನು ಜೊತೆಯಾಗಿಟ್ಟುಕೊಂಡವರು. ಮೇಲಿನ ಕೃತಿಯನ್ನು ವೈಜ್ಞಾನಿಕ 
ಜಾಗೃತಿ ವರ್ಷ 2004 ಮಾಲೆಯಲ್ಲಿ ತಂದಿರುವಂತದು. 


ಮೊತ್ತ ಮತ್ತು ಇತರ ಕಥೆಗಳು - (ಕಥಾ ಸಂಕಲನ) ಸಿ.ಎನ್‌.ರಾಮಚಂದ್ರ , 
ಸುಮುಖ ಪ್ರಕಾಶನ ನಂ. 174, 1/28, 1ನೇ ಮಹಡಿ, 1ನೇ ಮುಖ್ಯರಸ್ತೆ, ವಿದ್ಕಾರಣ್ಯನಗರ, 
ಮಾಗಡಿ ರಸ್ತೆ, ಟೋಲ್‌ ಗೇಟ್‌ ಸರ್ಕಲ್‌, ಬೆಂಗಳೂರು-23. ಬೆಲೆ ರೂ. 60.00 

ಸಿ.ಎನ್‌. ರಾಮಚಂದ್ರರವರು ಬೆಂಗಳೂರು ದೂರದರ್ಶನದಲ್ಲಿ ಅಧಿಕಾರಿಯಾಗಿರು 
ವಂಥವರು. ಕಾವ್ಯ ಹಾಗೂ ಕಥೆಯನ್ನು ಆತ್ಮೀಯವಾಗಿ ತೆಗೆದುಕೊಂಡು 
ಬರೆಯುತ್ತಿರುವಂಥವರು. ಈ ಸಂಕಲನದಲ್ಲಿ ಒಟ್ಟು 10 ಕಥೆಗಳಿವೆ. ಇದಕ್ಕೆ ಪ್ರಸಿದ್ದ 
ವಿಮರ್ಶಕ ಡಾಟ ನರಹಳ್ಳಿ ಬಾಲಸಂಬ್ರಮಣ್ಯರವರ ಅರ್ಥಪೂರ್ಣ ಮುನ್ನುಡಿಯಿಡೆ. 


ದಿನ್ನಿ ತಾಳಪಲ್ಲಿ ವೆಂಕಯ್ಯ (ಬದುಕು ಬರಹ) - ಡಾ| ದಸ್ತಗೀರ್‌ ಸಾಬ್‌ ದಿನ್ನಿ, 
ರಾಯಚೂರು, ಪ್ರಕಾಶಕರು: ಯುವಕರ ಸಂಘ (ರಿ.) ರಾಮನಗರ, 
ಹಗರಿಬೊಮ್ಮನಹಳ್ಳಿ-583212, ಬಳ್ಳಾರಿ ಜಿಲ್ಲೆ ಬೆಲೆ ರೂ. 40.00 

ಸಮಾಜದಲ್ಲಿ ಬಹುಪಾಲು ಮಂದಿ ಎಲೆಮರೆಕಾಯಿಗಳ ರೀತಿಯಲ್ಲಿ ವಿವಿಧಕ್ಷಿ ಕ್ಷೇತ್ರಗಳಲ್ಲಿ 


ಬದುಕಿ ಹೋಗಿರುತ್ತಾರೆ. ತಾಳಪಲ್ಲಿ ವೆಂಕಯ್ಯ ಕೂಡ ಆ ರೀತಿಯ ವ್ಯಕ್ತಿತ್ವವನ್ನು 
ಹೊಂದಿದ್ದವರು. ವೆಂಕಯ್ಯ ಕವಿಯಾಗಿ ತಮ್ಮ ಸುತ್ತಲಿನ ಪರಿಸರವನ್ನು ಓದುಗ 
ವಲಯವನ್ನಾಗಿ, ಕೇಳುವ ವಲಯವನ್ನಾಗಿಟ್ಟುಕೊಂಡವರು. ಅದೇ ಪರಿಸರದಿಂದ ಬಂದ 
ಡಾ|| ದಸ್ತಗೀರ್‌ ಸಾಬ್‌ ದಿನ್ನಿಯವರು ತುಂಬ ಅನನ್ಯ ಭಾವದಿಂದ ಒಂದು ಅದ್ಭುತ 
ಚಿತ್ರವನ್ನು ನಮ್ಮ ಮುಂದಿಡುತ್ತಾರೆ. 


ಹೃದಯ ಸಮುದ್ರ - (ಕವನ ಸಂಕಲನ) - ಗುರುಮೂರ್ತಿ ಪೆಂಡಕೂರು - 
ಪ್ರಕಾಶಕರು: ಯುವಕರ ಸಂಘ (ರಿ.) ರಾಮನಗರ, ಹಗರಿಬೊಮ್ಮನಹಳ್ಳಿ 583212, 
ಬಳ್ಳಾರಿ ಜಿಲ್ಲೆ , ಬೆಲೆ ರೂ. 50.00 

ಗುರುಮೂರ್ತಿ ಪೆಂಡಕೂರುರವರು ಕನ್ನಡ ಸಾಹಿತ್ಯ ವಲಯದಲ್ಲಿ ಅಪರೂಪದ ಲೇಖಕ. 
ವೃತ್ತಿಯಲ್ಲಿ ವ್ಯಾಪಾರಸ್ಥರಾದರೂ ನಾನಾ ಅಭಿರುಚಿಗಳನ್ನು ಬೆನ್ನತ್ತಿ ಸಾಗಿದವರು. ಅತ್ಯುತ್ತಮ 
ಓದಿನ ಗೀಳನ್ನು ಕಾಪಾಡಿಕೊಂಡು ಬಂದವರು. ತಮ್ಮ ಯುವಕರ ಸಂಘ ಪ್ರಕಾಶನದಿಂದ 
ಹೊಸ ಹೊಸ ಗಟ್ಟಿಯಾದ ಸಾಹಿತ್ಯಕ ಮುಖಗಳನ್ನು ಪರಿಚಯಿಸುತ್ತಿರುವಂಥವರು. 
ಪ್ರಸ್ತುತ ಅವರ "ಹೃದಯ ಸಮುದ್ರ' ಕವನ ಸಂಕಲನಕ್ಕೆ ಚಂದ್ರಶೇಖರ ವಸ್ತ್ರದ ಅವರು 
ಅತ್ಮೀಯ ಮುನ್ನುಡಿ ಬರೆದಿದ್ದಾರೆ. ಇಲ್ಲಿ ಎಷ್ಟೊಂದು ಓದಬಹುದಾದ ಕವನಗಳಿವೆ. 
(ಇದನ್ನು ಓದದೇ ಹೇಳುತ್ತಿದ್ದೇನೆ ಎಂಬ ಗುಮಾನಿಯ ಮೊರೆ ಹೋಗಬೇಡಿ) ಆದರೆ 
ಸಾಹಿತ್ಯದ ಬರವಣಿಗೆಯಲ್ಲಿ ಒಬ್ಬ ಕವಿ ಅಥವಾ ಲೇಖಕನ ಹೆಸರಿನ ಪ್ರಾರಂಭದಲ್ಲಿ ಶ್ರೀ 
ಎಂಬುದನ್ನು ಯಾಕೆ ಸೇರಿಸುತ್ತಾರೊ ಗೊತಿಲ್ಲ. ಜಗತ್ತಿನ ಸಾಹಿತ್ಯ ವಿಮರ್ಶೆ ಇಲ್ಲವೆ 
ಪರಿಚಯದಲ್ಲಿ ಶ್ರೀ ಸೇರಿಸುವುದಿಲ್ಲ. ಸಾಹಿತ್ಯಕ ಬರವಣಿಗೆಯಲ್ಲಿ ಶ್ರೀ ಗೌರವಸೂಚಕವಾಗಿ 
ಬರಬಾರದು. ಸಾಹಿತ್ಯದ ಭಾಷೆಯ ಶುದ್ದಿಯೂ ಮುಖ್ಯ. 


ಸಮಗ್ರ ದಿಗಂಬರ ಕಾವ್ಯ (ಅನುವಾದ) - ಗುರುಮೂರ್ತಿ ಪೆಂಡಕೂರು - 
ಮೇಲಿನ ಪ್ರಕಾಶನ ಬೆಲೆ ರೂ. 125.00 


ಪೆಂಡಕೂರುರವರನ್ನು ಕುರಿತು ಬೇರೆ ಬೇರೆ ವಿಶೇಷಣಗಳು ಬೇಕಿಲ್ಲ ಇವರು ತೆಲುಗು 
ಸಾಹಿತ್ಯ ಹಾಗೂ ಕಾವ್ಯಕ್ಕೆ ಹೊಸ ತಿರುವನ್ನು ಕೊಟ್ಟ ದಿಗಂಬರ ಕವಿಗಳಾದ ನಗ್ನಮುನಿ, ' 
ನಿಖಿಲೇಶ್ವರ, ಜ್ವಾಲಾಮುಖಿ, ಚಿರಬಂಡರಾಜು, ಭೃರವಯ್ಯ, ಮಹಾಸ್ಟಪ್ನ ಮುಂತಾದವರ 
ಒಟ್ಟು ಕವನಗಳನ್ನು ಕನ್ನಡಕ್ಕೆ ತಂದುಕೊಟ್ಟಿದ್ದಾರೆ. ಅಧ್ಯಯನದ ದೃಷ್ಟಿಯಿಂದ ಅಮೂಲ್ಯ 
ಕೃತಿ. ಯಾಕೆಂದರೆ ದಿಗಂಬರ ಕವಿಗಳ ಕಾವ್ಯದ ಸೋಲು ಗೆಲುವುಗಳನ್ನು ಇಲ್ಲಿ 
ಗುರ್ತಿಸಬಹುದು. ಎಲ್ಲ ಘೋಷಣೆಗಳೂ ಕಾವ್ಯವಾಗಲಾರವು. ಅವುಗಳನ್ನು 
ಕಾವ್ಯವಾಗಿಸುವುದಕ್ಕೆ ಅಗಾಧವಾದ ಕಾವ್ಯ ಸೂಕ್ಷ್ಮತೆಗಳು ಬೇಕಾಗುತ್ತದೆ. ಅಂತಹ 
ಕಾವ್ಯಸೂಕ್ಷ ತೆಯ ಕೆಲವು ಕವನಗಳನ್ನು ಈ ಸಮಗ್ರ ಕಾವ್ಯದಲ್ಲಿ ನೋಡಬಹುದು. ಇದಕ್ಕೆ 
ಪೆಂಡಕೂರುರವರು ಅಭಿನಂದನಾರ್ಹರು. 


ವಚನಗಳಲ್ಲಿ ಸಾಮಾಜಿಕ ಚಿಂತನೆ (ಒಂದು ಅಧ್ಯಯನ) ಡಾ॥। ಸಿ. ಸೋಮಶೇಖರ್‌, 
ಜಗದ್ಗುರು ಶ್ರೀ ಶಿವರಾತ್ರೀಶ್ಚರ ಗ್ರಂಥ ಮಾಲೆ, ಜೆ.ಎಸ್‌.ಎಸ್‌. ಮಹಾವಿದ್ಯಾಪೀಠ, 
ಮೈಸೂರು-4, ಬೆಲೆ ರೂ. 120.00. ಡಾ!। ಸಿ. ಸೋಮಶೇಖರ ಅವರು ಕ್ರಿಯಾಶೀಲ 
ಅಧಿಕಾರಿ. ಹಾಗೆಯೇ ಅತ್ಯಂತ ಚುರುಕು ಮನಸ್ಸಿನ ಮಾತುಗಾರರು. ವಿದ್ಯಾರ್ಥಿ 
ದಿನಗಳಿಂದಲೂ ಪ್ರಸಿದ್ದ ಚರ್ಚಾಪಟು. ವಾಣಿಜ್ಯ ಪದವೀಧರರಾದರೂ ವಚನಸಾಹಿತ್ಯವನ್ನು 
ಗಂಭೀರವಾಗಿ ಅಧ್ಯಯನ ನಡೆಸಿದವರು. ಪ್ರಸ್ತುತ ಈ ಗ್ರಂಥವು ಅವರ ಪಿ.ಎಚ್‌.ಡಿ. 
ಪದವಿಗೆ ಮಂಡಿಸಿದ ಮಹಾಪ್ರಬಂಧ ಅಧ್ಯಯನಕ್ಕೆ ಯೋಗ್ಯವಾದ ಕೃತಿ. 


ಅಕರಲೋಕದ ಅಂಕಣ - ಸಂಭ್ರಮ (ಲೇಖನಗಳು) - ಎ.ಎನ್‌. ಮಂಜುನಾಥ್‌, 
ಮನು-ಮನೆ ಪ್ರಕಾಶನ, ಲಕ್ಷ್ಮೀಪುರ ಬಡಾವಣೆ, ವಿನೋಬನಗರ, ಶಿವಮೊಗ್ಗ - 577 
204, ಬೆಲೆ : ರೂ. 60-00 ಈತನನ್ನು ಸಾವಿರ ವರ್ಷಗಳಿಂದ ಬಲ್ಲೆ ಅಂದರೆ ಅಷ್ಟು 
ದೀರ್ಥಕಾಲದಿಂದ. ಎ.ಎನ್‌. ಮಂಜುನಾಥ್‌ರವರು ಚೆನ್ನಾಗಿ ಬರೆಯಬಲ್ಲರು. ಅದಕ್ಕೆ 
ಈ ಅಂಕಣ ಬರಹಗಳೇ ಸಾಕ್ಷಿ. ಹಿಂದೆ ಲಂಕೇಶ್‌ ಪತ್ರಿಕೆಯಲ್ಲೂ ಕೆಲವು ಉತ್ತಮ 
ಲೇಖನಗಳನ್ನು ಬರೆದರು. ಅಭಿರುಚಿ ಇರುವ ಮಂಜುನಾಥ್‌ರವರು. ಪುಸ್ತಕವನ್ನು ಚೆನ್ನಾಗಿ 
ತರಬಹುದಾಗಿತ್ತು. ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಮುದಿಸಬಾರದಾಗಿತ್ತು. ಈ ರೀತಿ 
ಮುದ್ರಿಸಿದಾಗ ಓದುವುದಕ್ಕೆ ಕಿರಿಕಿರಿಯಾಗುತ್ತದೆ. ನಿಜವಾದ ಓದುಗರಿಗೆ ಒಂದು ಮಟ್ಟದ 
ಅಕ್ಷರಗಳ ಗಾತ್ರ ಇರುತ್ತದೆ ಎಂಬುದು ಮಂಜುನಾಥ್‌ರವರಿಗೂ ಗೊತ್ತು. ಆದರೂ 
ಲೇಖನಗಳು ಚೆನ್ನಾಗಿವೆ. ಅತ್ಯಂತ ಮೀಡಿಯೋಕರ್‌ ಮುಸಲ್ಮಾನರಾದ ಪ್ರೊ.ಮಮ್ತಾಜ್‌ 
ಆಲಿಖಾನ್‌ರವರ ಬಗ್ಗೆ ಭಾವುಕರಾಗಿ ಬರೆಯುತ್ತಾರೆ. ಆದರೆ ಅವರ "ಕ್ರಷ್‌' ಪತ್ರಿಕೆಯ 
ಸಾಲುಗಳನ್ನು ಕನ್ನಡಕ್ಕೆ ಅನುವಾದಿಸಿ ಪ್ರಕಟಿಸಿದ್ದರೆ ಚೆನ್ನಾಗಿತ್ತು. 


ಹೊರಳುನೋಟ - (ಪ್ರಬಂಧ ಸಂಕಲನ) ಡಾ| ಎಸ್‌.ವಿ. ಪ್ರಭಾವತಿ: ವಸಂತ ಪ್ರಕಾಶನ, 
ನಂ. 10, ತುಳಸಿತೋಟ, ಬೆಂಗಳೂರು 53. ಬೆಲೆ: ರೂ. 90.00 


ಡಾ! ಪ್ರಭಾವತಿಯವರು ಸಾಹಿತ್ಯ, ಸಂಸ್ಕೃತಿ ಹಾಗೂ ಜೀವನಕ್ಕೆ ಸಂಬಂಧಿಸಿದಂತೆ 
ತುಂಬ ಉತ್ಸಾಹದ ಮಹಿಳೆ. ಚರ್ಚಿಸಬಹುದಾದ ಒಂದಷ್ಟು ಕೃತಿಗಳನ್ನು ಈಗಾಗಲೇ 
ಕೊಟ್ಟಿದ್ದಾರೆ. ಈ ಕೃತಿಯ ಒಟ್ಟು ಪ್ರಬಂಧಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ವಿಚಾರ 
ಸಂಕಿರಣಗಳಲ್ಲಿ ಮಂಡಿಸಿರುವಂಥವು. ಈಕೆಗೆ ಪುರಾಣಗಳ ಕಥೆಗಳಲ್ಲಿ ಸ್ತ್ರೀಯರ ಸ್ಥಿತಿಗತಿಗಳನ್ನು 
ಹುಡುಕುವುದೆಂದರೆ ತುಂಬ ಇಷ್ಟವಾದದ್ದು. ಈ ಹುಡುಕಾಟ ಅವರ ಜೀವನದ ವಿವಿಧ 
ನೆಲೆಗಳ ಕಂಡುಕೊಳ್ಳುವುದೂ ಆಗಿರಬಹುದು. ಆದರೆ ನಿರ್ಣಾಯಕ ಹಂತದಲ್ಲಿ ಆತುರದ 
ತೀರ್ಮಾನಗಳಿಗೆ ಪಕ್ಕಾಗುತ್ತದೆ ಅನ್ನಿಸುತ್ತದೆ. 


ಶೂದ್ರಶ್ರೀ 


C 


ಮಲೇರಿಯಾ ನಿಯಂತ್ರಣದಲ್ಲಿ ಸಮುದಾಯದ ಸಹಭಾಗಿತ್ತ 


ಮಲೇರಿಯಾ ರೋಗವು ಹರಡದಂತೆ 
ಈ ಕೆಳಕಂಡ ಕ್ರಮಗಳನ್ನು ಅಮಸರಿಸಿ. 


ಯಾವುದೇ ಜ್ವರ ಮಲೇರಿಯ ಇರಬಹುದು, ಆದಷ್ಟು ಶೀಘ್ರವಾಗಿ ರಕ್ತ ಪರೀಕ್ಷೆ ಮಾಡಿಸಿ 
ಕ್ಲೋರೋಕ್ತಿನ್‌ ಗುಳಿಗೆಗಳನ್ನು ತೆಗೆದುಕೊಳ್ಳಿ. 

ಮಲೇರಿಯಾ ಎಂದು ರಕ್ತ ಪರೀಕ್ಷೆಯಲ್ಲಿ ಖಚಿತಪಟ್ಟಲ್ಲಿ ತಪ್ಪದೇ ತೀವ್ರ ಚಿಕಿತ್ಸೆ 
ಪಡೆಯಿರಿ. ಈ ಚಿಕಿತ್ಸೆಯ ವಿವರಗಳು ಹಾಗೂ ಗುಳಿಗೆಗಳು ಆರೋಗ್ಯ ಕಾರ್ಯಕರ್ತರಲ್ಲಿ 
ಹಾಗೂ ಎಲ್ಲಾ ಸರ್ಕಾರಿ ಆಸ ಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಉಚಿತವಾಗಿ 
ದೊರಕುತ್ತದೆ 

ಶಿಶುಗಳು ಮತ್ತು ಗರ್ಭಿಣಿಯರಿಗೆ ಮಲೇರಿಯ ರೋಗವು ಆತಂಕಕಾರಿಯಾಗಿದ್ದು , 
ಅಂತಹವರು ಯಾವುದೇ ಜ್ವರವಿರಲಿ, ತಡಮಾಡದೇ ವೈದ್ಯರ ಸಲಹೆ ಪಡೆಯುವುದು. 
ನೀರು ಶೇಖರಣಾ ತೊಟ್ಟಿಗಳನ್ನು ಭದ್ರವಾದ Slits ಯಾವಾಗಲೂ ಮುಚ್ಚಿರಬೇಕು. 
ವಾರಕ್ಕೊಮ್ಮೆ ನೀರನ್ನು ಸಂಪೂರ್ಣವಾಗಿ ಖಾಲಿ ಮಾಡಿ, ಒಣಗಿಸಿ ಮತ್ತೆ ಭರ್ತಿ 
ಮಾಡಿಕೊಂಡಲ್ಲಿ ಇಂತಹ ನೀರು ಶೇಖರಣೆಗಳಲ್ಲಿ ರೋಗವಾಹಕ ಸೊಳ್ಳೆಗಳ ಉತ್ಪತ್ತಿಯನ್ನು 
ತಡೆಗಟ್ಟಬಹುದು. 

ಆರೋಗ್ಯ ಇಲಾಖೆಯು ಕೈಗೊಳ್ಳುವ ಕೀಟನಾಶಕ ಸಿಂಪಡಣಾ ಕಾರ್ಯಕ್ಕೆ ಸಂಪೂರ್ಣ 
ಸಹಕಾರ ನೀಡಿ. 

ಸದಾ ನೀರಿರುವ ಕೆರೆ, ಕುಂಟೆ, ಬಾವಿ, ತೋಟದ ಕಾರಂಜಿಗಳು ಮುಂತಾದ ತಾಣಗಳಲ್ಲಿ 
ಸೊಳ್ಳೆಯ ಮರಿಗಳನ್ನು ತಿನ್ನುವ ಗ್ಯಾಂಬೂಸಿಯ ಮತ್ತು ಗಪ್ಪಿ ಎಂಬ ಸಣ್ಣ ಸಣ್ಣ 
ಮೀನುಗಳನ್ನು ಬಿಡುವುದು. | 
ಮನೆಯ ಕಿಟಕಿ ಬಾಗಿಲುಗಳಿಗೆ ಕೀಟ ತಡೆಗಟ್ಟುವ ಜಾಲರಿಗಳನ್ನು ಅಳವಡಿಸಿಕೊಳ್ಳಿ. 
ಮಲಗುವಾಗ ತಪ್ಪದೇ ಸೊಳ್ಳೆ ಪರದೆಯನ್ನು ಉಪಯೋಗಿಸಿ. 

ಸಂಜೆ ವೇಳೆ ಬೇವಿನ ಹೊಗೆ ಹಾಕುವುದು, ಸಾಮ್ರಾಣಿ ಧೂಪ ಹಾಕುವುದು ಹಾಗೂ 
ರಾತ್ರಿವೇಳೆ ಇತರ ಸೊಳ್ಳೆ ನಿರೋಧಕ ವಿಧಾನಗಳನ್ನು ಬಳಸಿ ಸೊಳ್ಳ ಕಡಿತದಿಂದ 
ದೂರವಿರಿ. 

ಹರಿಯದೇ ನಿಂತ ನೀರು-ಸೊಳ್ಳೆ ಉತ್ಪತ್ತಿಯ ತವರು. ಮನೆಯ ಸುತ್ತ ಮುತ್ತ ನೀರು 
pi ಎಚ್ಚರವಹಿಸಿ ಸೊಳ್ಳೆಗಳ ಉತ್ಪತ್ತಿಯನ್ನು ತಡೆಗಟ್ಟಿರಿ. 


ಪ್ರ ಪತ್ತೆ - ತ್ವರಿತ ಚಿಕಿತ್ಸೆಯಿ೦ದ ಸಾವು ನೋವುಗಳನ್ನು 


ತಡೆಗಟ್ಟಲು ಖಂಡಿತ ಸ ಸಾಧ್ಯ. 


ಕರ್ನಾಟಕ ವಾರ್ತೆ 


ತಾ ಸಾಸರ್‌ 


ಈೆ.ಮಿ.ಸಿ.ಎಲ್‌: 
ಕರ್ನಾಟಕವನ್ನು ಶಕ್ತಿಯುತಗೊಳಿಸುತ್ತಿದ 


ವಿದ್ಯುತ್‌ ಕ್ಷೇತ್ರದ ಬಹಳಷ್ಟು ಯಾಮ ಸುಧಾರಣೆಗಳ ಒತ್ತಡಗಳಗೆ 


ಪ್ರತಿಕ್ರಿಯಿಸುತ್ತಿರುವ ಕಾಲದಲ್ಲ, ಕೆ. ಪಿ. ಸಿ. ಎಲ್‌. ನಿಜಕ್ಕೂ ಮುಂಚೂಣಿಯಾಗಿ 
ಸ್ಪಂದಿಸಿದೆ. ಕಠಿಣ ಸುಧಾರಣೆಗಳಂದಾಗ ಈ ಕ್ಷೇತ್ರದ ಮಾಯದ ಒತ್ತಡಗಳ 
ರ ಸಹ, ಕೆ.ಪಿ ಪರಿಸ್ಥಿಣೆ ಸೂಕ್ತ ನೂತನ ಉಪ ಪಕ್ರಮಗಳನ್ನು 


ತಕ್ಷಂತೆ ತನ್ನು eT ಬದಅಸಿಕೊ೦ಡು, ಮುನ್ನುಗ್ಗಿ ಹ 
ಸ ಉಪಯುಕತೆಗಳಗೆ ಸ ನಿಂತಿದೆ. 


ವಾಣಿಜ್ಯಾತ್ಮಕ. ಸುಗಮ ಮತ್ತು ಗುಣಮಟ್ಟ ಇಂಧನ ಸರಬರಾಜಗಾಗಿ 
ಪರಿಣಾಮಕಾರಿ ಒಪ್ಪ೦ದ, ದೇಶೀಯ ಮತ್ತು ರಘು ಕಲ್ತಿದ್ದಲ ವೈಜ್ಞಾನಿಕ ಮಿಶ್ರಣ. 
ಹೆಚ್ಚು ಬಡ್ಡಿಯ ಸಾಲವನ್ನು ಕಡಿಮೆ ಬಡ್ತಿ ದರದ ಸಾಲವನ್ಮ್ಯಾ ಗಿ ಪರಿವರ್ತಿಸುವಲ್ಲ 
ನ ತಂತ್ರಜ್ಞಾನ ತ ಹೊಸ ಯೋಜನೆಗಳ ಅನುಷ್ಠಾನದ ಮೊದಲೇ 
ಪರಿಸರ ಸಂರಕ್ಷಣೆ ಕಾರ್ಯ, ಹೊಸ ಯೋಜನೆಗಳಗೆ ನೆನ ರೀತಿಯಲ್ಲ 
ಬಂಡವಾಳ ಸ ಮತ್ತು ಹಾಅ ಇರುವ ಘಟಕಗಳ ಕಗ ಕ ಸತದ್ದ ಮತ್ತು 
ಪಾಲನಾಕ್ರಿಯೆಗಳ ನೂತನ ಪರಿಯುಂದಾಗಿ ಕೆ. ಪಿ. ಸಿ. ಎಲ್‌. ರಾಷ್ಟ್ರದ 
ವಿದ್ಯುತ್‌ ಕ್ಷೇತ್ರದಲ್ಲಿ ಮುಂಚೂಣಿ ಸಂಸ್ಥೆಯಾಗಿ ಮ 


1೨7೦ರ 746 ಮೆಗಾವಾಟ್‌ (ಮೆ.ವಾ) ಸಾಮರ್ಥ್ಯದೊಂದಿಗೆ ರಚಿತಗೊ೦ಡು 
ಕೆ.ಪಿ.ಸಿ.ಎಲ್‌. ಇ೦ದು ಒಟ್ಟಾರೆ 442೦ ಮೆ.ವಾ. ಹೊಂದಿದ್ದು ನಾಗರುರಿ 
ಘಟಕಗಳ ನವೀಕರಣ ಸೇರಿದಂತೆ ಆಲಮಟ್ಟ, ಬಳ್ಳಾರಿ ಶಾಖೋತ್ಸನ್ನು, ಬಡದಿ, 
ವಾರಾಹಿ ಹ೦ತ-2 ಮತ್ತು ರಾಯಚೂರು ಶಾಖೋತ್ಪನ್ನ (ಘಟಕ-8) 
ಯೋಜನೆಗಳ೦ದ ಮುಂದಿನ 5 ವರ್ಷಗಳಲ್ಲಿ ಒಟ್ಟು 26೦5 ಮೆ.ವಾ 
ಸಾಮುರ್ಥ್ಯವನ್ನು ವಿದ್ಯುತ್‌ ಜಾಲಕ್ಕೆ ಸೇರಿಸಿ ಕರ್ನಾಟಕವನ್ನು 
ಶಕ್ತಿಯುತಗೊಳಸುತ್ತಿದೆ. 


ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ, 

5೨, ಶಕ್ತಿಭವನ, ರೇಸ್‌ಕೋರ್ಸ್‌ ರಸ್ತೆ, ಬೆಂಗಳೂರು-560001 
ದೂರವಾಣಿ: ೭೦೦56568. ಫ್ಯಾಕ್ಸ್‌ : 222೮2144 
ಇಮೇಲ್‌ : cccm@Karnatakapower.com 

ವೆಬ್‌ಸೈಟ್‌ : http://fwww.karnatakapower.com 


ಸಂರಕ್ಷಣೆ, ಸುರಕ್ಷತೆ ಮತ್ತು ಎಶ್ಹಾಸಾರ್ಹತೆಯ 
ವೈಶಿಷ್ಟತೆಯುಳ್ಳ ಉಗ್ರಾಣ ಸೌಲಭ್ಯಗಳು 


ಶಾಂತಿ ಮತ್ತು ಸೌಹಾರ್ದತೆಯ ಸಹಬಾಳ್ವೆಯೊಂದಿಗೆ ಸಮೃದ್ಧಿ ಸಾಧನೆಯನ್ನು ಗುರಿಯಾಗಿಸಿಕೊಂಡು 
ರಾಜ್ಯದ ಆಡಳಿತ ಚುಕ್ಕಾಣಿ ಹಿಡಿದ ಸನ್ಮಾನ್ಯ ಶ್ರೀ ಎನ್‌. ಧರ್ಮಸಿಂಗ್‌ ರವರ ನೇತೃತ್ವದ ಸರ್ಕಾರ ತನ್ನ 
ಗುರಿ ಸಾಧನೆಗೆ ಶ್ರಮಿಸಿದೆ ಹಾಗೂ ಶ್ರಮಿಸುತ್ತಿದೆ. ಅದರ ಫಲವಾಗಿ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮವು 
ಕ.ರಾ.ಉ.ನಿ) ಇವರ ಕ್ರಿಯಾಶೀಲ ನಾಯಕತ್ವದಲ್ಲಿ ರಾಜ್ಯದಾದ್ಯಂತ ಅತ್ಯಾಧುನಿಕ ಉಗ್ರಾಣ ಸೌಲಭಗಳನ್ನು 
ಓದಗಿಸಿ ರೈತರುಗಳಿಗೆ ಉಗ್ರಾಣ ಸೌಲಭ್ಯಗಳ ಅವಶ್ಯಕತೆಗಳನ್ನು ಪೂರೈಸುತ್ತಿದೆ. 


ನಿಗಮವು ಅಗತ್ಯಕ್ಕೆ ಅನುಗುಣವಾಗಿ ೨೪ ೬ ೭ ರ ಮಾದರಿಯಲ್ಲಿ ಕಾರ್ಯ ನಿರ್ವಹಿಸುತ್ತಿದೆ. ಈ 
ರೀತಿಯಾಗಿರುವ ಏಕೈಕ ಸಾರ್ವಜನಿಕ ವಲಯದ ಉಗ್ರಾಣ ಎಂಬ ಪುಖ್ಯಾತಿಗೆ ಪಾತ್ರವಾಗಿದೆ. ಅತ್ಯಾಧುನಿಕ 
ಶಂತ್ರಜ್ಞಾನ ಬಳಕೆ, ಸಯ ಸಕಾಲಿಕವಾಗಿ ದಂಶಕಗಳು ಮತ್ತು ಕೀಟಗಳ ನಿಯಂತ್ರಣ ಕಾರ್ಯ ನಿರ್ವಹಣೆ, 
ಅತ್ಯಂತ ಉತ್ಸಾಹಿ, ಸ್ಪಪ್ರೇರಣೆ ಮತ್ತು ಸಮರ್ಪಣಾ ಮನೋಭಾವನೆಯುಳ್ಳ ಆಡಳಿತ ವರ್ಗ ಮತ್ತು ನುರಿತ 
ಸಿಬ್ಬಂದಿ ವರ್ಗದ ಸಹಕಾರದಿಂದ ಕಳೆದ ೪೬ ವರ್ಷಗಳಿಂದ ಉಗ್ರಾಣ ವ್ಯವಸ್ಥೆ ಅತ್ಯಂತ ದಕ್ಷತೆಯಿಂದ 
ಕೂಡಿದೆ, ವೃವಸ್ಥಿತವಾಗಿದೆ ಮತ್ತು ಅಪಘಾತ ಮುಕ್ತವಾಗಿದೆ.ಕ.ರಾ.ಉ.ನಿ. - ಉಗ್ರಾಣ ಸ ಸೌಲಭ್ಯ ಒದಗಿಸುವಲ್ಲಿ 
ವಿಶ್ವಾಸಾರ್ಹತೆಗೆ ಆದರ್ಶಪ್ರಾಯವಾಗಿದೆ. ದಕ್ಷತೆಯಲ್ಲಿ ಸರಿಸಾಟ ಇಲ್ಲದ ದಾಖಲೆಗೆ ಹೆಸರಾಗಿದೆ. 


ಮೈಲಿಗಲ್ಲುಗಳು: 
ಕರ್ನಟಕ ರಾಜ್ಯ ಉಗ್ರಾಣ ನಿಗಮವು ೧೯೫೭ ರಲ್ಲಿ ಸ್ಥಾಪಿಸಲ್ಪಟ್ಟು, ಮೈಸೂರು, ಹುಬ್ಬಳ್ಳಿ ಮತ್ತು 
ರಾಯಚೂರಿನಲ್ಲಿ ಮೂರು ಉಗ್ರಾಣಗಳೊಡನೆತನ್ನ ವಾಣಿಜ್ಯ ಚಟುವಟಕೆ ಹತು. ಪ್ರಸ್ತುತ. ನಿಗಮವು 
ಕರ್ನಾಟಕದಲ್ಲಿ ೧೦೯ ಉಗ್ರಾಣ ಜಾಲ ಹೊಂದಿದೆ. ಉಗ್ರಾಣಗಳ ಒಟ್ಟು ಸಂಗ್ರಹಣಾ ಸಾಮರ್ಥ್ಯ ೭.೦೩ ಲಕ್ಷ 
ಮೆ. ಟನ್‌ಗಳು. ೨೦೦೩-೦೪ನೇ ಸಾಲಿನಲ್ಲಿ ನಿಗಮವು ರಾಜ್ಯದ ವಿವಿಧ ಭಾಗಗಳಲ್ಲಿ ೨೫ ಅತ್ಯಾಧುನಿಕ 
ತಂತ್ರಜ್ಞಾನವನ್ನೊಳಗೊಂಡ ಉಗ್ರಾಣ ಮಳಿಗೆಗಳನ್ನು ರೂ. ೪೪.೦೦ ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿದ್ದು 
ಇದರಿಂದ ಒಟ್ಟು ಸಂಗ್ರಹಣಾ ಸಾಮರ್ಥ್ಯವು ೧.೫೦ ಲಕ್ಷ ಮೆ. ಟನ್‌ಗಳಷ್ಟು "ಹೆಚ್ಚಾಗಲಿದೆ. 
ಕ.ರಾ.ಉ.ನಿ. - ರೈತರ ಹಿತ ಕಾಪಾಡುವ ಶಿತೈಷಿ 

ಉಗ್ರಾಣದಲ್ಲಿ ದಾಸ್ತಾನು ಮಾಡಿರುವ ಸರಕುಗಳಿಗೆ ಬೆಂಕಿ, ಕಳವು ಜು ಡಕಾಯಿತಿ ಅಪಾಯದ ಬಗ್ಗೆ" 
ವಿಮೆಯಿಂದ ರಕ್ಷಣೆ. ಉಗ್ರಾಣಗಳಲ್ಲಿ ರೈತರ ಉತ್ಪನ್ನ ದಾಸ್ತಾನು ಮಾಡಲು ವಿಶೇಷ ಆದೃತೆ. 
ಸುಗ್ಗಿಯ ಕಾಲದಲ್ಲಿ ಮಾರುಕಟ್ಟೆ ಬೆಲೆ "$ಡಿಮೆಯಾಗುವುದರಿಂದ ರೈತರು ಭ್ರಮನಿರಸನರಾಗಿ ತಮ್ಮ ಕೃಷಿ 
ಉತ್ಪನ್ನ ಮಾರಾಟ ಮಾಡುವುದನ್ನು ತಡೆಯಲು ಉಗ್ರಾಣದಲ್ಲಿ ದಾಸ್ತಾನು ಮಾಡಿದ ಸರಕಿಗೆ ನೀಡುವ 

ಉಗ್ರಾಣ ರಶೀದಿ ಆಧಾರದ ಮೇಲೆ ರಾಷ್ಟ್ರೀಕೃತ ಬ್ಯಾಂಕುಗಳು ಮತ್ತು ಇತರೆ ಪತ್ತಿನ ಬ್ಯಾಂಕುಗಳ ಮೂಲಕ 
ಸುಲಭ ಸಾಲ ಸೌಲಭ್ಯ 
ವಾಸ್ತವಿಕ ಕೃಷಿಕರಿಂದ ಶೇಖರಣೆ ಮಾಡಿದ ದಾಸಾನಿಗೆ ಸಂಗ್ರಹಣಾ ಶುಲ್ಕದಲ್ಲಿ ಶೇ. ೧೫ ರಿಯಾಯಿತಿ. 


ಸೋಂಕು ನಿವಾರಣೆ ಸೇವೆ : 

ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮವು ಕಳೆದ ೪೬ ವರ್ಷಗಳಿಂದ ವಿಶೇಷತೆಯುಳ್ಳ ಸೋಂಕು ನಿವಾರಕ 
ಸೇವೆಗಳನ್ನು ಒದಗಿಸುತ್ತಿದೆ. ಈ ಯೋಜನೆ ಅಡಿಯಲ್ಲಿ ನಿಗಮವು ಕೆಳಕಂಡ ನಂಜು ನಿರೋಧಕ ಕಾರ್ಯಗಳನ್ನು 
ಕೈಗೊಳ್ಳಲಾಗುತ್ತಿದೆ. 

ಕಿಮಿ, ಕೀಟಗಳ ನಿರ್ಮೂಲನೆ ಮತ್ತು ಇಲಿ, ಹೆಗ್ಗಣ, ಹುಳು ಹುಪ್ಪಟೆ, ಸೊಳ್ಳೆ, ನೊಣ, ಜಿರಳೆ ಮುಂತಾದ 
ಕೀಟಗಳ ನಿಯಂತ್ರಣ. 

ಸರಕುಗಳು, ಕಛೇರಿ ದಾಖಲೆಗಳು, ದಾಸ್ತಾನು ಪದಾರ್ಥಗಳಿಗೆ ಕೀಟಗಳು ಮತ್ತು ಗೆದ್ದಲುಗಳಿಂದ ಅಪಾಯ 
ಉಂಟಾಗದಂತೆ ತಡೆಯಲು ಕೀಟನಾಶಕದ ಉಪಚಾರ. 

ಹೊಸ ಕಟ್ಟಡಗಳ ನಿರ್ಮಾಣ ಪ್ರಾರಂಭಿಸುವ ಮುನ್ನ ಗೆದ್ದಲು, ಇರುವೆಗಳ ನಿರ್ಮೂಲನೆ ಮಾಡಲು 


ಗೆದ್ದಲು ನಿರೋಧಕ ಉಪಚಾರ. 

ಎ. ರಾಮಸ್ವಾಮಿ, ಭಾ.ಆ.ಸೇ. ಡಾ!!! ಸಿ. ಸೋಮಶೇಖರ 

ಅಧ್ಯಕ್ಷರು, ಕ.ರಾ.ಉ.ನಿ. ವೃವಸ್ಥಾಪಕ ನಿರ್ದೇಶಕರು, ಕ.ರಾ.ಉ.ನಿ. 
SS 


ಾಾ ನ ಂಂು್ಲಿಿಮಸಿರಾಾಾ ದಾ 


ಕವಿ 
ಎಂಥ ಎಂಥಾ ನಿದ್ರೆ, 


ಏಳಬೇಕೆಂದರೂ ಏಳಲಾರದ ಹಾಗೆ, 


| ಆದರೂ ಏಳಬೇಕು. ಸ 3 ಡ್ಯ 
| <Q AN 
 ಗಿಡವಾಗದಂಥ ಬೀಜದ ಕನಸಷ್ಟನ್ನು ಎದೆಗೊತ್ತಿ 


ಬೆದೆಗೆ ಬಂದಂತೆ ಒಳಗೊಳಗೆ ಮೃದುವಾಗಿ ಈ 
ಹದವಾದ ಭೂಮಿ, ಪ್ರಕೃತಿ ಧರ್ಮದ ಕಾಮ ಕಠೆದಾಗ' 


ಏಳುವ ಹಾಗೆ, ಏಳಲೇ ಬೇಕು. 


1985ರಲ್ಲಿ ಚೀನಾ ಪ್ರವಾಸದ ಸಮಯದಲ್ಲಿ ಕಂಡ ಯುಕಾಂಗ್‌ ಗುಹೆಗಳಲ್ಲಿನ 
ಬುದ್ಧನ ವೈವಿಧ್ಯಮಯ ಚಿತ್ರ ಸ 
ಅಂದು ಆ ಗುಹೆಗಳನ್ನು ಕಂಡು ರೋಮಾಂಚಿತನಾಗಿದ್ದೆ. ಹೊರಗೆ ಎಂತೆಂಥ ಆಕರ್ಷಕ ಧೂಮಪಾನದ. ಹ 
ಕೊಳವೆಗಳು ಮಾರಾಟವಾಗುತ್ತಿದ್ದವು - ಶೂದ್ರ. " | 


 “ಶೂದ' ಇರುವುದು ಸಮಕಾಲೀನ ಬದುಕಿನ ಸಂವಾದಕ್ಕಾಗಿ 
ನಾವು ನೀವು ಮಾತಾಡುವ ಮತ್ತು ಚರ್ಚಿಸುವ ಧ್ವನಿಗಾಗಿ ಶೂದ್ರವನ್ನು ಬಳಸಿಕೊಳ್ಳಿ. . 
ಹಾಗೆಯೇ ನಮ್ಮ ನಿಮ್ಮ ನಡುವಿನ ಗುಮಾನಿಗಳು ತಿಳಿಯಾಗಲು ಉಪಯೋಗಿಸಿ. 
ಸಾಧ್ಯವಾದರೆ ಚಂದಾದಾರರಾಗಿ, ನಿಮ್ಮ ಗೆಳೆಯ ಗೆಳತಿಯನ್ನು ಚಂದಾದಾರರಾಗಲು ತಿಳಿಸಿ. | 


ವಾರ್ಷಿಕ ಚಂದಾ :  150-00 ರೂ. 
ಎರಡು ವರ್ಷಕ್ಕೆ : 300-00 ರೂ. 
ನಾಲ್ಕು ವರ್ಷಕ್ಕೆ : 600-00 ರೂ. 
ಆಜೀವ ಚಂದಾ : . 1೬,500-00 ರೂ. 


: ಪ್ರಕಾಶಕರು ಮತ್ತು ಸಂಪಾದಕರು : ಶೂದ್ರ ಶ್ರೀನಿವಾಸ್‌ . 
"ಕಾವಿಮನೆ', ಅಣ್ಣಯರೆಡ್ಡಿ ಬಡಾವಣೆ, ಜೆ.ಪಿ.ನಗರ 6ನೇ ಹಂತ, 
ಬೆಂಗಳೂರು - 560 078. ದೂರವಾಣಿ : 26551762 


